ಹೊಂಗನಸುಗಳು 
ಭರತಮಾತೆಯ ನುಡಿ 


ಭರತಮಾತೆಯೆ, ಭರತಮಾತೆಯೆ ಎಂದು ನೀ ತಲೆಯೆತ್ತುವೆ? 
ಎಂದು ಲೋಕದ ಜನದ ಹೃದಯದಿ ನಿನ್ನ ಮಹಿಮೆಯ ಬಿತ್ತುವೆ? 
ಎಂದು ಮಲಿನತೆ ನೀಗುವೆ - ಮಗು 
ಳೆಂದು ನಗುಮುಖವಾಗುವೆ? 


ಯಾರು ಮುಸುಕಿದ ಕಣ್ಣ ಮಂಜನು ತೆಗೆದು ಬೆಳಕನು ಬಿಟ್ಟರೋ, 
ಯಾರು ಜಾಡ್ಯವ ಹರಿಸಿ ನಮ್ಮಲಿ ಹೊಸದು ಜೀವವನಿಟ್ಟರೋ, 
ಅವರೆ ಕಣ್ಣನು ಹಿರಿವರೇ - ಕುದಿ 
ದವರೆ ಕೊರಳನು ಮುರಿವರೇ! 


ತ್ರೆ 


ಧರ್ಮವ ಕಂಡು ಸಾರಿದ ನಿನ್ನ ಪೂರ್ವದ ಯಷಿಗಳು? 
ಘನತೆಯ ಬದುಕ ಹಾಡಿದ ನಿನ್ನ ಸತ್ಯದ ಕವಿಗಳು? 
ಎಲ್ಲಿ ಧರ್ಮದ ಧಣಿಗಳು-ಅವ 
ರೆಲ್ಲಿ ಜ್ಞಾನದ ಕಣಿಗಳು? 


ಲ 
36 36 


ಲಲ 
36 36 


ಕಲೆಗಳ ಬೆಳಸಿ, ಲಕ್ಷ್ಮಿಯನೊಲಿಸಿ ನಿಲಿಸಿದ ಧೀರರು? 
ರಾಜ್ಯವ ಕಟ್ಟಿ, ಶಾಂತಿಯ ಪ್ರಜೆಗೆ ಬೀರಿದ ವೀರರು? 
ಎಲ್ಲಿ ಆರ್ಯರ ರಾಜರು - ಈ 
ಗೆಲ್ಲಿ ಸಾಹಸತೇಜರು? 


ಭರತಮಾತೆಯೆ, ಭರತಮಾತೆಯೆ, ನಮ್ಮ ಹಂಬಲು ಕೇಳದೆ? 
ದೇವಿ, ಮೌನವಿದೇನು, ಭಕ್ತರು ನಮಗೆ ನೀತಿಯ ಹೇಳದೆ? 
ಎಂದು ಮಕ್ಕಳಿಗೊಲಿಯುವೆ - ನುಡಿ, 
ಎಂದು ನಮ್ಮಲಿ ನಲಿಯುವ? 


ನಿನ್ನ ಧರ್ಮದ ದಿವ್ಯಪಥದಲಿ ಬದುಕ ತಿದ್ದದೆ ಹೋದೆವು; 
ನಿನ್ನ ಸೇವೆಯ ಮರೆತು ನಮ್ಮಲೆ ಹೋರಿ ಸೋತವರಾದೆವು; 
ನಿನ್ನ ಹೆರರಿಗೆ ಕೊಟ್ಟೆವು -ನೀ 
ನಿನ್ನು ಸಾಕದೆ ಕೆಟ್ಟೆವು. 


ನಮ್ಮ ಮನೆಯಲಿ ನಾವು ಹೆರರಿಗೆ ದುಡಿವ ತೊತ್ತುಗಳಾದೆವು; 
ನಮ್ಮ ಹಿರಿಯರ ಪುಣ್ಯ ಕೀರ್ತಿಯನುಳಿಸಿಕೊಳ್ಳದೆ ಹೋದೆವು; 
ನಮ್ಮ ಬಾಳಿಸು, ಕೂಡಿಸು - ಸಲ 
ಹಮ್ಮ ಸದ್ಗತಿ ನೋಡಿಸು. 


ಳಿರ , ಅಕ್ಕರೆಯ ಮಕ್ಕಳ, ಹೆತ್ತ ಕರುಳನು ಮರೆವೆನೆ? 


ಕ್ರ 
ಶ್ರ 
ಸೊಕ್ಕಿ ಸೆಡೆದವರೀಗ ತಿಳಿದಿರಿ, ಇನ್ನು ನಿಮ್ಮನು ತೊರೆವೆನೆ? 


ಕೇಳಿ, ಎದೆಯಲಿ ಹದಿಯಿರಿ - ಹೊಸ 
ಆಳ ಬಾಳಲಿ ಹುದಿಯಿರಿ. 


ದೇವಸನ್ನಿಧಿಯಿಂದ ಮಕ್ಕಳ, ಮೊದಲು ಧರ್ಮವ ತಂದೆನು; 
ಜೀವಕಲೆಗಳ ಕಲಿಸಿ ಸುಖದಲಿ ಸೊಬಗ ಬೆಳಸುತ ಬಂದೆನು; 
ಹಿಮದ ಗಿರಿಯಲಿ ಸುಳಿದೆನು - ಕುಡಿ 
ನಿಮಿರಿ ತೆರೆಗಳ ತುಳಿದೆನು. 


ಹೊಳೆದ ಸತ್ಯವ ಹಿಡಿದು ಮುಂದಕೆ ನೂಕಲಮ್ಮದೆ ಸೆಡೆದಿರಿ; 
ಹಳದ ನೆಮ್ಮುತ ಜಾತಿಮತಗಳ ಮದದ ಗುಹೆಯಲಿ ಕೆಡೆದಿರಿ; 
ಬಯಲ ಬೆಳಕಿಗೆ ಮುಳಿದಿರಿ -ಸಮ 
ದಯದ ನಡತೆಯ ಹಳಿದಿರಿ. 


ಮತ್ತೆ ಮತ್ತೊಡಹುಟ್ಟನೊಲುಮೆಯನೊರೆವ ಗುರುಗಳನಿಳುಹಿದೆ; 
ಒತ್ತಿ ಗಡಿಗಳ ಹಲವು ನಾಡನು ಬೆಸೆವ ರಾಜರ ಕಳುಹಿದೆ; 
ಮರುಗಿ ಆಗೆಚ್ಚತ್ತಿರಿ - ಮ 
ತ್ತೊರಗಿ ಮುಸುಕನು ಹೊತ್ತಿರಿ. 


ಕಾವಲೊಡೆದೆನು, ಪಡುವ ಕಣಿವೆಯ ತೆರೆದು ಸುರಿದೆನು ದಳವನು; 
ದೈವಭಕ್ತಿಯ, ಭ್ರಾತ್ಯಧರ್ಮದ, ಧೀರಮುಸ್ತಮಕುಳವನು- 

ಚಿಮ್ಮಿ ಕೆರಳಿಸಿ, ಕಲೆತರು - ಅಹ! 

ನಿಮ್ಮ ಸಮಕೇ ಮಲೆತರು. 


ಕಡೆಗೆ ನೆನೆದೆನು ನನ್ಮ ಮನೆತನ ನೇರವಾಗುವ ತೆರವನು, 

ಕಡಲ ರಾಣಿ ಬ್ರಿಟಾನಿಯಳ, ನನ್ನಿನಿಯ ತಂಗಿಯ ನೆರವನು; 
ಗೆಲಿದು ನಾಡನು ಬೆಸೆದಳು - ನೆಲ 
ದೊಲುಮೆಕಟ್ಟನು ಹೊಸೆದಳು. 


ಸಕಲಧರ್ಮದ ತಿರುಳ ಹೊರೆದಳು, ಸಕಲಜ್ಞಾನವ ತೆರೆದಳು, 
ಸಕಲಸೀಮೆಯ ಬಳಕೆಗೆಳೆದಳು, ಸಕಲಕುಶಲವನೊರೆದಳು; 
ಅವಳ ಗುಣವನು ಮೆರೆಯಿರಿ - ಕಳೆ 
ದವಳ ಕೊರತೆಯ ಮರೆಯಿರಿ. 


ಮುರಿಯಲಾಕೆಯ ವ್ರತವನಸುರರ ಮಕ್ಕಳುರಿದುರಿದೆದ್ದರು; 
ಹರಡಿ ನೆಲಸಿದ ಮಗಳ್ಳಿರಣುಗರು ತಾಯ ಕಾಯುತ ಬಿದ್ದರು; 
ಅವರು ಮಡಿದೆಡೆ ಮಡಿಯಿರಿ - ಬಿಡ 
ದವರು ಹಿಡಿದುದ ಹಿಡಿಯಿರಿ. 


ಹಿರಿಯ ಸಿರಿಯೊಕ್ಕಲಲಿ ಹೊಕ್ಕಿರಿ, ನಂಟನಳಿಯದೆ ಬಲಿಯಿರಿ; 
ಅರುಹಿ, ನಯದಲಿ ಹೋರಿ, ನಂಬಿಸಿ, ಮನೆಯನಾಳಲು ಕಲಿಯಿರಿ; 
ಶಿಷ್ಟಮಾರ್ಗದಿ ನಡೆಯಿರಿ - ನಿ 


ಮ್ಮಿಷ್ಟಸಿದ್ದಿಯ ಪಡೆಯಿರಿ. 
ಆಲ್‌ 


ಮರಳಿ ಸುಗುಣರ ಕಾರ್ಯದಕ್ಷರ ಹೆತ್ತು ಕೊರಗನು ತಳ್ಳುವೆ; 
ಮರಳಿ ಮಹಿಮೆಯ ತೋರಿ ಲೋಕದ ಜನದ ಪೂಜೆಯ ಕೊಳ್ಳುವೆ; 
ಮಕ್ಕಳಿರ, ನಿಮಗೊಲಿಯುವೆ - ನಿ 
ಮಕ್ಸರೆಗೆ ಮಿಗೆ ನಲಿಯುವೆ. 


ಧರ್ಮಶಾಂತಿ ಸ್ಪತಂತ್ರವಲ್ಲದೆ ನಮ್ಮ ಹಿರಿಯರ ನುಡಿಗಳು? 
ಧರ್ಮಶಾಂತಿ ಸ್ವತಂತ್ರವೇ ನನ್ನಿನಿಯ ತಂಗಿಯ ಮುಡಿಗಳು. 
ಕೂಡ ಲೋಕವ ಕಾಯುವ - ಯಶ 


ಗೂಡಿ ಮುಕ್ತಿಗೆ ಹಾಯುವ! 


- ಭರತಮಾತೆಯೆ, ಭರತಮಾತೆಯೆ, ನಿನ್ನ ಮಾತನು ಮರೆಯೆವು; 
ಹಿರಿಯ ಬಳಗದ ಕಾರ್ಯಚತುರೆಯ ಸಾಕುತಾಯಿಯ ತೊರೆಯೆವು; 
ಒಂದೆ ಜನವಾಗಿರುವೆವು - ಒಲಿ 
ದೊಂದೆ ಭಾರವ ಹೊರುವೆವು. 


ನಿನ್ನ ಹಿ೦ದಿನ ಭಾಗ್ಯವೆಲ್ಲವ ಮರಳಿ ಸಾಧಿಸಿ ಮೆರೆವೆವು; 
ನಿನ್ನ ಧರ್ಮಾಮೃತವ ಶೋಧಿಸಿ ಬರಡುಲೋಕಕ್ಕೆರೆವೆವು; 
ದೈವಚಿತ್ತದಿ ನಿಲುವೆವು - ಸ 
ತ್ಲೇವೆಗೆಯ್ಯುತ ಸಲುವೆವು. 
೧೯೧೪ 


ಮೈಸೂರು ಮಕ್ಕಳು 


ನಿಮ್ಮ ನಾಡಾವುದು? 
ಮೈಸೂರು. 
ನಿಮ್ಮೂರದಾವುದು? 
ಮೈಸೂರು. 
ಕನ್ನಡದ ಕಣ್ಣದು, 
ಮೈಸೂರು. 
ನಾಲುಮಡಿ ಕೃಷ್ಣನ 
ಮೈಸೂರು. 
ಅಲ್ಲೆಲ್ಲಿ ನೋಡಿದರು ಬಾನಕರೆಯಲಿ ಹದುಗಿ ಕಾರ ಮುಗಿಲಂತಿಹುವು ಬೆಟ್ಟ ಹಬ್ಬಿ; 
ತೆರೆ ಎದ್ದು ಬಿದ್ದು ಬಹ ಬಯಲಲ್ಲಿ ಹಳ್ಳಿಗಳು, ತಾವರೆಯ ಕೆರೆ, ತೋಟ, ಹೊಲದ ಹಸುರು; 
ಕಾಡಿನಲಿ ನುಸಿಯುತ್ತ ಕಲ್ಲಿನಲಿ ಮೊರೆಯುತ್ತ, ಮರಳಿನಲಿ ಸುಳಿಸುಳಿದು, ಸರಿಯ ದುಮುಕಿ 
ಪಯಿರುಗಳ ಬದುಕಾಗಿ, ಹೊಳಲುಗಳ ಬೆಳಕಾಗಿ, ಕಣ್ಣುಗಳ ಬೆರಗಾಗಿ ಹರಿವ ಹೊನಲು. 
ಅಲ್ಲಿ ಅಲೆಅಲೆಯಾಗಿ ಬಂದು, ನೆಲೆನೆಲೆಯಾಗಿ ನಿಂದು, ಹಲತೆರದಿಂದ ನುಡಿದು, ನಡೆದು, 
ಕಡೆಗೆ ನಾಡೊಂದೆಂದು, ದೊರೆಯೊಬ್ಬ ನಮಗೆಂದು, ಬಾಳ ಬೆಲೆ ಹುದುವೆಂದು ಕಲಿತು, ಕಲೆತು, 
ಜಾಣಿನಲಿ, ಚೆಲುವಿನಲಿ, ಸೊಗಸಿನಲಿ, ನಯದಲ್‌ೌದಾರ್ಕದಲಿ, ಕಾರ್ಯದಲಿ ಕಳಶವೆನಿಸಿ, 
ಮೆರೆಯುತಿಹ ಜನವ ನಾನೇನೆಂಬೆ, ಎಂತು ನಾ ಕನ್ನಡಿಗರೈಸಿರಿಯ ಬಣ್ಣಿಸುವೆನು. 


ಚಿನ್ನದ ನಾಡದು, 
ಮೈಸೂರು. 
ಗಂಧದ ಗುಡಿಯದು, 
ಮೈಸೂರು. 
ವೀಣೆಯ ಬೆಡಗದು, 
ಮೈಸೂರು. 
ನಾಲುಮಡಿ ಕೃಷ್ಣನ 
ಮೈಸೂರು. 
ಅಲ್ಲೊಬ್ಬ ನಮಗಿಹನು; ನಾಯಕನು, ಭಕ್ತಿಯಲಿ ನಿಲುನಿಲುಕಿ ಕಣ್ತುಂಬ ನೋಡುತಿರಲು, 
ಆನೆಯಂಬಾರಿಯಲಿ ನಸುನಗೆಯನಿಕ್ಕೆಲಕೆ ಬೀರಿ, ಜನರಕ್ಕರೆಯನುಕ್ಕಿಸುವನು. 
ಧೀರನಾತನು; ತುಂಬುಗಾಂಭೀರ್ಯದಲಿ ಸತ್ಯವನೆ ಎತ್ತಿ ನಿಲಿಸುವನು ಪ್ರಜೆಯ ತಂದೆ; 
ಮರೆತು ತನ್ನನು ರಾಜ್ಯಸೇವೆಯಲಿ, ಸಲಿಸುವನು ಧರ್ಮವನು ರಾಜರ್ಷಿ ಕರ್ಮಯೋಗಿ. 
ಬನ್ನಿ ಕೆಳೆಯರ, ನಮ್ಮ ಬಾಳಿಕೆಯ ಕಾಣಿಕೆಯನೊಪ್ಪಿಸುವ, ಕೈಕೊಳುವ ದೊರೆಯ ಗುರಿಯ; 
ನೋಹಿಯಾತನದು - ತನ್ನರಮನೆಯ ಹಸಗೆಯ್ದು ಬೆಳಗಿದಂತೆಯೆ, ಬೆಳಗಿ ಊರ, ನಾಡ, 
ಹಸಗೆಯ್ವೆ ಹೊಸಗೆಯ್ದೆನೆಂಬೊಲುಮೆ; ನಾವೆಲ್ಲರಾ ನಾಯಕನ ದಳದಿ ದೀಕ್ಷೆಪಡೆದು, 
ಮೀರಿ ಬಳಸುವ ಬನ್ನಿ ಬುದ್ಧಿಯನು ಶ್ರದ್ಧೆಯನು, ಕನ್ನಡಿಗರೈಸಿರಿಯ ಬೆಳೆಯ ಬೆಳಸಿ. 
ಬೆಳೆಯುವ ನಾಡದು, 
ಮೈಸೂರು. 
ಇಳೆಯ ಮಾದರಿಯದು, 
ಮೈಸೂರು. 
ಕನ್ನಡಿಗನುಸಿರದು, 
ಮೈಸೂರು. 
ನಾಲುಮಡಿ ಕೃಷ್ಣನ 
ಮೈಸೂರು. 
೧೯೨೦ 


ಶ್ರೀ ಕೃಷ್ಣರಾಜ ರಜತಮಹೋತ್ಸವ ಪ್ರಗಾಥ 
೧ 
ಕಾಯಿ, ತಾಯಿ, ಕೃಪೆಯ ತೋರಿ 
ನಮ್ಮ ಕೃಷ್ಣನ; 
ಬೆಳ್ಳಿಬೆಟ್ಟದೊಡತಿ, ಗೌರಿ, 
ಬೆಳ್ಳಿಯೊಸಗೆಗೊಸಗೆ ಬೀರಿ 
ಕಾಯಿ ಕೃಷ್ಣನ. 
ಏಳು, ವಾಣಿ, ವೀಣೆದಾಳು, 
ಅಮೃತವಾಣಿಯಿಂದ ಹೇಳು 
ಪುಣ್ಯದರಸು, ಧರ್ಮದಾಳು, 
ದೊರೆಯ ಕೃಷ್ಣನ 
ಹೊನ್ನುನಡೆಯ, ಹೊನ್ನುನುಡಿಯ, 
ಕನ್ನಡಿಗರ ವಯಿರಮುಡಿಯ, 
ಒಡೆಯ ಕೃಷ್ಣನ. 


೨ 
ಏನು ಲಲಿತಾದ್ರಿಯಲಿ ಬೆಳಕುಗಳುಷೆಗೆ ಕಾಂತಿಯನೀವುವು! 
ಮೇಲಕೇರುವ ಬೆಳಕದಾವುದು? ಇಳಿವ ಬೆಳಕುಗಳಾವುವು? 
ಆವ ದೇವಿಯರಿವರು ಮೂವರು) - ಕನ್ನಡದ ಸಿರಿಯೊಬ್ಬಳು, 
ಅಕ್ಕತಂಗಿಯರಂತೆ ತಬ್ಬುತ, ಕಡಲ ರಾಣಿಯದೊಬ್ಬಳು, 
ಶ್ರೀಭರತಮಾತೆಯದೊಬ್ಬಳು : 


ತನ್ನ ಮಕ್ಕಳ ಬೀರಗನಸುಗಳುಬ್ಬುತಿರೆ ನಸುನಗುವಳು; 
ಭರತಮಾತೆ; ಪ್ರೇಮಮಾತೆ! 
ಮಹಿಮೆಯಲಿ ಕಳೆ ಮಿಗುವಳು. 
ಗೌರಿಯೋಲಗದಿ೦ದ ಬಂದಳು, ಪೂರ್ಣಕುಂಭವ ತಂದಳು; 
ದೂರ ವಿನಯದಿ ನಿಂದ ಕನ್ನಡಹೆಣ್ಣ ಬಳಿಯಲಿ ನಿಂದಳು; 
ಕಳಶವಿತ್ತಿಂತೆಂದಳು - 


“ಬಾಳು ಕನ್ನಡದರಿಸಿ, ಗೌರಿಯ ಕೃಪೆಯ ಸುಧೆಯನು ಚೆಲ್ಲಿಸು 
ಕೃಷ್ಣರಾಜನ ಕೀರ್ತಿ ಹಬ್ಬಿದ ಚೆಲುವುನಾಡನು ಗೆಲ್ಲಿಸು. 
ಕೃಷ್ಣರಾಜನ ಸಿರಿಯ ಮುಡಿಯಲಿ ಸಕಲಭಾಗ್ಯವ ಸಲ್ಲಿಸು. 
ತನ್ನ ಬಾಳನು ನಾಡ ಮೇಲಗೆ ಮುಡಿಪುಕಟ್ಟಿದ ಧೀರನು. 
ತನ್ನ ಗುರಿಯನು ಬಿಡದೆ ಕೊಳುವನು, ಆತ್ಮಗುಣದಲಿ ವೀರನು. 
ಹೋಗು, ಸೊಬಗಿಯೆ, ಬಾಳು”- ಎಂದಳು. 
ಬಳಿಯ ಕೆಳದಿಯ ಕೈಯ ಕೊಂಡಳು; 
ಮುಗಿಲ ಮರೆಯಲಿ ಸಂದಳು. 


೩ 
ಮಂಗಳ ಮಸಗಿತು ಮೈಸೂರರಮನೆ; ಸಿಂಗರವಾಯಿತು ಮೈಸೂರು, 
ಕೃಷ್ಣನ ವೈಭವವೆಲ್ಲವ ತೋರುವ, ಸಾರುವ, ಮೀರುವ ಮೈಸೂರು, 
ನಾಲ್ಕಡಿ ಕೃಷ್ಣನ ಮೈಸೂರು. 
ಬೆಟ್ಟವೋ, ಕೆರೆಯೋ, ಬೀದಿಯೋ, ಬನವೋ, ಮನೆಯೋ, ಮಹಲೋ, ಎಲ್ಲೆಲ್ಲು. 
ದಟ್ಟಗೆ ಕೂಡುವ, ಭಕ್ತಿಯನಾಡುವ, ಹರ್ಷವ ತೋಡುವ ಸವಿಸೊಲ್ಲು, 
ನಾಲ್ಕಡಿ ಕೃಷ್ಣನ ಸವಿಸೊಲ್ಲು. 
ಎಳೆಯರು, ನಾಡಿನ ಬೆಳೆಸಿರಿಮೊಳೆಗಳು, ಆಡಿ, ಪಾಡಿ. ಕುಣಿಕುಣಿದಾಡಿ, 
ಓದುವ ಹೆಣ್ಗಳು ಗ೦ಡುಗಳುಲಿವರು, ಸಸಿಯನು ನೆಡುವರು, ಕೊಂಡಾಡಿ. 
ನಾಲ್ಕಡಿ ಕೃಷ್ಣನ ಕೊಂಡಾಡಿ. 
ಅರಿವನು ಹರಡುವ, ಸಿರಿಯನು ಬೆಳಸುವ, ಪರಿಪರಿ ಕೃಷಿಯನು ರೂಡಿಸುವ, 
ತನ್ನೊಂದೊಲುವೆಗೆ ಮರುಗಿಸಿ ಹಲಬಗೆ ನಾಡಿಗರೊಂದೆನೆ ಕೂಡಿಸುವ, 
ಆಡುವ, ಹಾಡುವ, ಬರೆಯುವ, ಕೊರೆಯುವ, ಕಟ್ಟುವ ಕಳೆಗಳ ಹೂಡಿಸುವ, 
ಹೊಸ ಹೊಸ ತೆರದಲಿ ಮನವನು ಮುಟ್ಟುವ ಕವಿಗಳಿಗುತ್ತವಮಾಡಿಸುವ, 
ಪ್ರೇಮದ ಸ್ವಾಮಿಗೆ, ಕೃಷ್ಣಗೆ, ಹಿರಿಯರು ಬಿನ್ನಹಗೈವರು ತಲೆಬಾಗಿ, 
ನೆಚ್ಚಿನ ಮೆಚ್ಚಿನ ಬಿನ್ನಹ ಕರಗಿಸೆ, ಹೃದಯವನೆರೆವನು ಮುಡಿಪಾಗಿ, 
ನಾಲ್ಕಡಿ ಕೃಷ್ಣನ ಮುಡಿಪಾಗಿ, 
ಕನ್ನಡದೇವಿಯ ಬಯಕೆಯ ಕಳಶದ ಸುಧೆ ಸುರಿದೆತ್ತಲು ಚೆನ್ನಾಯ್ಯು; 


ಪ್ರೇಮದ ಸ್ವಾಮಿಯ ಕೃಷ್ಣನ ಭಕ್ತಿಯ ರಸ ಹರಿದೆತ್ತಲು ಹೊನ್ನಾಯ್ತು. 
ಮಂಗಳಮಯವಾಯಿತು ನಾಡು; 
ಸಿ೦ಗರದಾ ಕನ್ನಡನಾಡು. 
ಪಡುಗಡಲಿನ ತೆರೆ ಮುದ್ದಾಡುವ ಕರೆ, ಹೊಳೆ ಹಾಲಿಳಿಯುವ ಘಟ್ಟದೆಡೆ. 
ಪಂಪನ ರನ್ನನ ಪುಟವಿಡಿಸಿದ ಕಡೆ, ಹಂಪೆಯ ತಾಂಡವವಾಡಿದೆಡೆ, 
ಹೊಯ್ಸಳರೆತ್ತಲು ಕಡೆಯಿಸಿ ನಿಲಿಸಿದ ಗುಡಿಗಳ ಸೊಬಗಿನ ಕಣ್ಣ ಸೆಳೆ, 
ಜಲಜಲನುಕ್ಕುವ ಕಾಲುವೆ ಬಯಲಲಿ ಪಚ್ಚೆಯ ಪಯಿರಿನ ತುಂಬುಬೆಳೆ- 
ಮಂಗಳಮಯ ತಾನೆತ್ತಲು ನಾಡು, 
ಸಿಂಗರದಾ ಸಿರಿಗನ್ನಡನಾಡು. 
ಅತ್ತಲು, ತಾನೆತ್ತೆತ್ತಲು, ಒಮ್ಮನ, ಒಕ್ಕೊರಲಾಗುತ, ಜನ ಕೂಡಿ, 
ನಿರ್ಮಲಚಿತ್ತನ, ಪುಣ್ಯಚರಿತ್ರನ, ಕೃಷ್ಣನ ಹರಸುತ ಜನ ಹಾಷುಡಿ, 
ಜಯ, ಜಯ ಎಂಬರು, ಬೆಳೆ ಬಾಳೆಂಬರು, 
ನಿನ್ನದು ಕನ್ನಡದೆದೆಯೊಲವೆಂಬರು- 
ಮಂಗಳ ಮಸಗಿತು ಮೈಸೂರರಮನೆ; ಧನ್ಯತೆ ಪಡೆಯಿತು ಮೈಸೂರು, 
ಕನ್ನಡನಾಡಿನ ಮನ್ನಣೆ ಪಡೆಯಿತು ನಾಲ್ಕಡಿ ಕೃಷ್ಣನ ಮೈಸೂರು. 


೪ 
ಎಂತೆನ್ನ ಬಗೆ ಹಾರುವುದು ನೆಗೆದು ಸಂದು 
ಮೈಸೂರ ಮೊತ್ತಮೊದಲೊಸಗೆ ಬೆಳೆದಂದು! 
ಸೆರೆಯಿಟ್ಟು ಕಾಡಿದಾ ಖೂಳನನು ಕೊಂದು, 
ಅರಸರರಸಿಯರೆಲ್ಲ ಹರಸುತಿರೆ, ಬಂದು, 
ಕೈಹಿಡಿದ ರಾಣಿಯನು ನಗುತ ಕರೆತಂದು, 
ಮುದ್ದಾದ ಮೈಸೂರ ತಾವರೆಯ ತಂದು, 
ದೇವಿ ಚಾಮುಂಡಾಂಬೆಯೆದಿರಿನಲಿ ನಿಂದು, 
ಕೈಮುಗಿದು ಬೇಡಿದನು ಯದುರಾಯನಂದು; 
“ಕಾಯಿ, ತಾಯಿ, ಕೃಪೆಯ ತೋರಿ, 
ನಿನ್ನ ಮಗನನು; 
ನಲುಗಿ, ನಿನ್ನ ನೆರಳ ಸೇರಿ 
ನಲಿವ ಹೆಣ್ಣನು. 
ಧರ್ಮದೊಲವ ನಮಗೆ ನೀಡು, 
ಸತ್ಯ ನಿಲಿಸುವಂತೆ ಮಾಡು, 
ಹಿರಿಯ ಮೈತ್ರಿಗಳನು ಕೂಡು, 
ಕರುಣದಿಂದ ಬಿಡದೆ ನೋಡು, 
ಕಾಯಿ, ತಾಯಿ, ನಮ್ಮ ನಾಡು, 
ನಮ್ಮ ಮನೆಯನು, 
ನಡಸಿ ಬೆಳಸಿ, ಹಿರಿದುಮಾಡು 
ನಮ್ಮ ಮನೆಯನು.” 


೫ 
ಇಂತೆಂದು ಬೇಡಿದನು ಮೈಸೂರ ಮನೆತನದ ಮೊದಲಿಗನು ಬಾಗಿ, 
ಮನಮುಳುಗಿ ಭಕ್ತಿಯಲಿ, ಚಿತ್ರದಾಳುಗಳಂತೆ ನಿಶ್ಯಬ್ದವಾಗಿ, 


ಮೂಡುವಚ್ಚರಿಹದವ ಹಾರುತ್ತ, ಸಭೆಯೆಲ್ಲ, ಎವೆಹೊಯ್ಯದಲ್ಲಿ 

ನಿಂದಿಹುದು. ಅಹ! ಅಲುಗಿ ಭಯಹಸ್ತದ ಹೂವು; ಸಿಡಿದು ಮುಡಿಯಲ್ಲಿ 

ನೆಲಸಿದುದು, ಯದುರಾಯಮಕುಟದಲಿ, ದೇವಿಕೆರೆ ಸಂಪಗೆಯದೊಂದು, 

ಕೂಗಿದಳು ನೆರವಿಯಲಿ ಮುತ್ತೈದೆ, ಬೆದರಿದಳು ಮೈಮೇಲೆ ಬಂದು, 

ಕೆದರಿದಳು ಬಿರಿದಲೆಯ ನರೆನವಿರ, ಬಿರುಬಿರನೆ ಕಣ್ಣಿರುಹಿ, ನಕ್ಕು, 

ಕದಡುಬಗೆ ತಿಳಿಯಾಗಿ, ದೂರದೆಸೆ ಬಳಿಯಾಗಿ, ಮುಂದಹುದ ಹೊಕ್ಕು, 
ನುಡಿದಳವಳಂದು- 

ಹಣ್ಮುದುಕಿ ನೋಟವನು ನುಡಿದಳವಳಂದು- 

ಗಿರಿಯ ನೆತ್ತಿಯ ಮೇಲೆ ಗಂಭೀರಘೋಷದಲಿ ಗುಂಪಿನಲಿ ಬಂದು 

ಮಳೆಕುಡಿವ ಹಕ್ಕಿವೊಲು ಕುಡಿಯುತಿರೆ ಕನ್ನಡದ ಕಲಿಗಳಾ ಸಿರಿಯ, 

ಪಾವನದ ಮುತ್ತೈದೆ ಸವಿಗರೆದು ನುಡಿದಳಾ ಮೈಸೂರ ಸಿರಿಯ. 
ಕನ್ನಡದ ನಾಡ ಸಿರಿಯ. 


೬ 
“ಮೆಚ್ಚಿದೆನು, ಮೆಚ್ಚಿದೆನು, ವಿನಯನಿಧಿ; ನನ್ನೊಲುಮೆಗುವರಿ, ಈ ಅರಸಿ, 
ಚಿಕ್ಕದೇವಾಂಬೆಯನು ದುಃಖವಾವರಿಸುತಿರೆ, ಅದ ನಿನ್ನ ಕರಸಿ, 
ಪರಿಹರಿಸಿ, ರಾಜ್ಯವನು ನಿನ್ನ ತೋಳಿನಲಿರಿಸಿ ಕಾಯುವೆನು, ಬಾಳು. 
ಕೃಷ್ಣದೇವನ ಕುಲದ ನೆಲದರಿಕೆಯಾಳಿಕೆಯ ಹೆಮ್ಮೆಯಿಂದಾಳು. 
ನಿನ್ನ ಮಕ್ಕಳ ಸಾಲು ಕುಡಿಯೊಡೆದು ಹಬ್ಬುವುದು, ಬೆಳಗುವುದು ಬೀಡು; 
ಕಡೆಗಾಣದಂತೆಂತು ನಿಮಿರುವುದು ಯಾದವರ ಸಂತಾನ, ನೋಡು; 
ಕರ್ನಾಟಕಚಕ್ರವರ್ತಿಗಳು, ಹೊಳೆಹೊಳೆಯುತಿಹರೆಂತು ಹೆಸರಾಂತು! 
ರಾಜೊಡೆಯ, ನರಸಿಂಹ, ಚಿಕದೇವ, ಮುಮ್ಮುಡಿಯ ಕೃಷ್ಣೇಂದನಿಂತು, 
ಹೊಸಯುಗದ ಚಾಮೇಂದ್ರ - ಹಿರಿಯರೆಲ್ಲರ ಪುಣ್ಯ ಫಲಿಸಿ ಬಂದಂತೆ, 
ನಿರ್ಮಲದ ಗಗನದಲಿ ನೆಲಸಿ ಶಾಂತಿಯೊಳಿರುವ ಚಂದನೆಂಬಂತೆ, 
ನಾಲ್ಕಡಿಯ ಶ್ರೀಕೃಷ್ಣ- ಶ್ರೀಕೃಷ್ಣ- ಸಾಕೆನಿತು ಮಾತಿನಿತು ಸಾಕು. 
ಪರಮತೇಜಸ್ವಿಗಳು, ರಣಧೀರರಪ್ರತಿಮವೀರರಾಗಿದ್ದು. 
ಚಕ್ರವನು ತಡೆಯಿಲ್ಲದೋಡಿಸುತ, ಆಡುತ್ತ ದುರ್ಗಗಳ ಗೆದ್ದು, 
ಯುದ್ಧಕಾನಂದಿಸರು; ಕತ್ತಿಹೊಳಪನು ಚಿನ್ನ ದೊರೆಯೊಳಗೆ "ಮರಸಿ, 
ತೊಡೆಪೆನಿಸಿ ಮಡಗಿಹರು. ಶಾಂತಿಯಲಿ ಮನಸೋತು ಸಾತ್ತ್ವಿಕವನರಸಿ. 
ಸೌಮ್ಯಮೂರ್ತಿಗಳವರು, ಸಾಧುಗಳು, ಪ್ರೇಮಿಗಳು, ಭಕಿಬೋಧಕರು, 
ಕಾವ್ಯರಸಿಕರು, ಗಾನಕೌಶಲರು, ಕಲ್ಯಾಣಕಾರ್ಯಸಾಧಕರು. 
ಗುರುಗಳನು ಹಲವರನು ಸೇವಿಸುತ, ಧರ್ಮಸಾರವನು ಕಡೆಯುವರು, 
ಸ್ವಾಮಿಭಕ್ತಿಯೊಳೆರಡನೆಣಿಸದೆಯೆ, ತಮ್ಮೊಡೆಯತನವ ನಡೆಯುವರು. 
ಬ್ರಹ್ಮದಲಿ, ಕ್ಷಾತ್ರದಲಿ, ನೀತಿಯಲ್ಲಿ, ನೆರೆ ಪಳಗಿ ಮೈಮೆವೆತ್ತಿಹರು. 
ಒಮ್ಮೆ ನಾಡನು ತಿರುಗಿ ಹಳ್ಳಿಗರ ನೆಮ್ಮದಿಯ ನೇರ್ಪಡಿಸುತಿಹರು. 
ಒಮ್ಮೆ ಹೊಳಲನು ಮೆರೆದು ಮಿತ್ರರಾಜರ ಬರಿಸಿ ಸುಖಗೊಳಿಸುತಿಹರು, 
ಹೊಳೆಗಳನು ತಡೆಗಟ್ಟ ಬೆಂದ ಕಾಡನು ಬೆಳಸಿ ಹಸುರೆರಚುತಿಹರು. 
ಬೆಟ್ಟದಲಿ ವಿಹರಿಸುತ ಜಾತ್ರೆಗಳ ಸ೦ಭ್ರಮಕೆ ಸಡಗರಿಸುತಿಹರು. 
ಜ್ಞಾನಿಗಳ ಗೋಷ್ಠಿಯಲಿ ಕೇಳುವರು, ಬರಸುವರು, ತಾವೆ ಬರೆಯುವರು. 
ಪ್ರಜೆಗಳೊಲುಮೆಯ ಸೆಳೆದು, ರಾಜರಲಿ ಗಣ್ಯತೆಯ ಪಡೆದು ಮೆರೆಯುವರು. 


ಮೈಸೂರರಸರ ಮೊದಲಿಗ, ನೋಡು, 


ಇಂತಹ ದೊರೆಗಳ ಸೇರಿದ ನಾಡು, 
ಸಿಂಗರದಾ ಸಿರಿಗನ್ನಡನಾಡು, 
ಮಂಗಳಮಯದಾ ನನ್ನೀ ನಾಡು, 

ಕಂದದು, ಕುಂದದು, ಕೊರಗದು, ನೋಡು, 
ಮೈಸೂರರಸರ ಅರಮನೆ, ನೋಡು, 

ಉರಿ ಕೊಳೆ ಸಗ್ಗದೆ ಶಿಲೆಯಲಿ ಬೀಡು 
ಉರಿಯನೆ ಹೊದೆಯುತ ನಗುವುದು ನೋಡು, 
ಹೊಳೆವುದು, ಬೆಳೆವುದು, ಸೆಳೆವುದು, ನೋಡು, 
ಸುಖದಲಿ ನೆರೆದಾ ಜನವನು ನೋಡು. 
ನಾಲ್ಕಡಿ ಕೃಷ್ಣನ ಹರಸುವರು! 

ಆತನ ಸುಖದಲಿ ಬೆರಸುವರು; 

ಇಂತಹ ಜನವನು, ನಾಡನು, ದೊರೆಯನು 
ನಾನೆಂದೆಂದೂ ಹರಸುವೆನು, 

ನಾನೆಂದೆಂದೂ ಕಾಯುವೆನು, 


೬ 
ಕಾಯಿ, ತಾಯಿ, ಗೌರಿದೇವಿ, ಕೃಷ್ಣರಾಜನ! 
ಬೆಳ್ಳಿಬೆಟ್ಟದೊಡತಿ, ಗೌರಿ, 
ಬೆಳ್ಳಿಯೊಸಗೆಗೊಸಗೆ ಬೀರಿ 
ಕಾಯಿ ಕೃಷ್ಣನ. 
ಕನ್ನಡಿಗರ ವಯಿರಮುಡಿಯ ರಾಯ ಕೃಷ್ಣನ! 
೧೯೨೭ 
ಕನ್ನಡತಾಯ ನೋಟ 


(ವಿಜಯನಗರ ಸಾಮ್ರಾಜ್ಯದ ಆರುನೂರು ವರ್ಷದ ಹಬ್ಬದಲ್ಲಿ) 


೧ 
ಹಿರಿಯರಿರ, ಕೆಳೆಯರಿರ, ಅಕ್ಕತಂಗಿಯರಾ, ಅಣ್ಣತಮ್ಮದಿರಾ, 
ಒಸಗೆನುಡಿ ತಂದಿಹೆನು ನಾನೊಂದ, ತಾಯಿಂದ, ಸಿರಿಯ ತಾಯಿಂದ- 
ಕೇಳುವಿರ ಕಿವಿಗೊಟ್ಟು ತಾಳುವಿರ ಎದೆನೆಟ್ಟು, ತಾಳಿ ಬಾಳುವಿರಾ? 
ಕಣ್ಣಾರ ಕಂಡೆನವಳನು - ಕಂಡು, ತಂದಿಹೆನು, ಕೇಳಿ. 
ಅವಳೆನ್ನೊಳಾಡಿದುದನಾಡುವೆನು ನಿಮ್ಮಲ್ಲಿ, ಕೇಳಿ. 


ಹು 
ಬಳಸಿ ಬಂದೆನು ಸುತ್ತ ಕನ್ನಡದ ನಾಡುಗಳ ಸಿರಿಯ ನೋಡುತ್ತ 
ತಾಯಡಿಯ ಹುಡಿಯ ತಲೆಗಾನುತ್ತ ಹರಕೆಯ ಪವಿತ್ರಯಾತ್ರೆಯಲಿ. 
ಏನು ಚೆಲುವಿನ ನಾಡು! ಚೆಲುವು ಚೆಲ್ಲುವ ನಾಡು! ಕನ್ನಡದ ನಾಡು! 
ಏನು ಚಿನ್ನದ ನಾಡು! ನನ್ನೊಲುಮೆಯಾ ನಾಡು! ನಮ್ಮಿನಿಯ ನಾಡು! 
ಕಾವೇರಿಯಿಂದಮಾ ಗೋದಾವರಿಯ ವರೆಗೆ ಚಾಚಿರುವ ನಾಡು! 
ಬಳಸಿದೆನು, ಸುತ್ತಿದೆನು, ಕಣ್ಣಣಿಯ ನೋಡಿದೆನು, ಕುಣಿದು ಹಾಡಿದೆನು; 


ಕೆಳಗೆ ಬೆಳೆಹೊಲ ಕಪ್ಪು, ಮೇಲೆ ಬಾಂಬೊಲ ಕಪ್ಪು, ಬೆಟ್ಟಗಳು ಕಪ್ಪು, 

ಕಾರ್‌ಮೋಡಗಳು ಕಪ್ಪು, ಹೊಳೆ ಕೆರೆಯ ಮಡು ಕಪ್ಪು, ತಾಯ ಕಾಲ್‌ ತೊಳೆವ 

ಉಪ್ಪು ಕಡಲದು ಕಪ್ಪು, ಜನ ಕಪ್ಪು - ಏನೆಂದೆ? ತಪ್ಪು ತಪ್ಪು!- 

ಮೂಡ ಪಡುವಲು ತಿರುಗು, ಬಡಗ ತೆಂಕಲು ತಿರುಗು, ಕರ್ನಾಟದಲ್ಲಿ, 

ನಿಮ್ಮೂರ ಹೆಣ್ಣುಗಳ ಕಣ್‌ನೋಟ, ತಣ್‌ನೋಟ ಕರ್ಮ ಬಲು ಕರ್ಪು! 

ಕರ್ಪೊ, ಬೆಳ್ಳೋ ಕಾಣೆ, ಕನ್ನಡದ ಕಣ್ಣೋಟ - ಕೂರ್ಮ, ಆರ್ಮ! 

ಓ ತಾಯೆ, ಕನ್ನಡದ ಪೆರ್‌ತಾಯೆ, ನಮ್ಮಮ್ಮ ದೇವಿ ಸಮಾಜ್ಜಿ 

ಸುಳಿಗುರುಳು, ನಗೆಗಣ್ಣು ಏನು ಕಪ್ಪೇ ನಿನಗೆ - ಮುತ್ತಿಡುವ ಕಪ್ಪು! 

ನಿನ್ನ ಕಲಿಗಳ ಕೂರ್ಪು, ಕೆಚ್ಚೆದೆಯ ಕಟ್ಟಾಳ ಕೂರ್ಪು, ನೆಚ್ಚಾರ್ಪು, 

ಆರು ತಡೆಯಲುಬಹುದು - ಪುಲಕೇಶಿ ಹರ್ಷರೇ ಹೊಯ್ದು ಸಾರುವರು. 

ಕರ್ಷಿರಲಿ, ಕೂರ್ಪಿರಲಿ, ನಿನ್ನ ಬೆಳ್ಳನು ಹೇಳು - ಕೂರಸಿಯ ಮಿಂಚು, 

ಕಾರ್‌ಮಿಂಚು, ಪೆಣ್ಮಣಿಗಳಾ ಕಣ್ಣ ನುಣ್ಮಿಂಚು, ಅರಿದರಾ ಕೂರ್‌ನೋಟ ಮಿಂಚು! 

ಮೆಲ್ಲಮೆಲ್ಲನೆ ತೇಲಿ, ಆಳದಲಿ ಮಲೆಯೆಡೆಯೊಳಲುಗದೆಯೆ ಅಲುಗಿ, 

ಕಡಿದು ಬಂಡೆಗೆ ಬಂದು. ನೆಗೆದು ಬೆಳ್ಳಂಗೆಡೆವ ನೀರ್‌ಬೀಳ ಬೆಳ್ಳು! 

ಕಡೆದ ನೊರೆ, ಚಿಗಿವ ನೊರೆ, ತೂರುನೊರೆ, ಕುದಿವ ನೊರೆ, ಬೆಳ್ಳಿನೊಳ್‌ ಬೆಳ್ಬು 

ಆ ಬೆಳ್ಳು, ಆ ತೆಳ್ಳು, ಆ ಮೆಲ್ಬು- ನಿನ್ನ ಮಕ್ಕಳ ಬಾಳಿನೊಳ್ಳು; 

ನೀರ್‌ಬೀಳ ಬೆಳ್ನೋ ರೆಯ ಬಿಸಿಲ ಬೆಳ್ಜಿ೦ಗಳಾ: ಮಳೆಬಿಲ್ಲ ತಳ್ಳು! 

ಬೆಳ್ಗೊಳವೊ, ತೀರ್ಥಗಳೂ, ಧರಧರದ ತಿರುಳೊ, ಪಾಡುವರ ಪುರುಳೋ, 

ಒಳ್ಳನ್ನಡದ ಕಲೆಯೊ, ಕುಸುರಿಗೆಲಸದ ಸಿಲೆಯೊ; ಆ ನಯವೊ, ಮೆರುಗೋ! 

ನಿನ್ನ ಚಿಣ್ಣರ ಸೊಬಗೊ, ಬೆಡಗೊ, ಮೆಲ್ಲೆದೆತಣ್ಣೊ, ಕೊಡುಗೈಯ ಬಿಣ್ಟೋ! 

ಓ ಎನ್ನ ತಾಯಿ, ಕನ್ನಡ ತಾಯಿ, ನಮ್ಮವ್ವ ದೇವಿ, ಸಮ್ರಾಜ್ಞಿ, 

ನಿನ್ನನರಸುತ ಸುಳಿವ, ನೋಂಪಿಯೆನೆ ನಿನ್ನೊಲುಮೆನಾಡನೊಳಕೊಳುವ, 

ನಿನ್ನ ಚೆಲುವನು ಸವಿವ ಮಗುವಾರು ತಣಿಯದನು, ಹಾಡಿ ಕುಣಿಯದನು, 
ಭಕ್ತಿಯಲಿ ತಲೆದೂಗಿ ಬಾಗಿ ಮಣಿಯದನು! 


೩ 

ಚೆಲುವು ಕಣಿ ಕಾರ್ವಾರವೆದೆ ತುಂಬಿ, ಗೋಕರ್ಣದಲಿ ಮಿಂದು, ಸಂದು, 
ಉಡುಪಿಯಲಿ ಕೃಷ್ಣಂಗೆ ಕೈಮುಗಿದು, ಮಂಗಳೂರಿನ ಹಿರಿಯ ನಂಟರಲಿ ನಿಂದು, 
ಚಾರ್ಮಾಡಿ ಘಾಟಿಯನು ಬಳಬಳಸಿ ಮೇಲೇರಿ ಬಂದವನು ಕಂಡೆ, ಕಂಡೆ! 
ಮೇಲೆ ತಿಳಿಯಾಕಾಶ, ಸುತ್ತಲೂ ಬೆಟ್ಟಸಾಲ್‌ ತೋಳ ತೆಕ್ಕೆಯಲಿ 
ಕಣಿವೆಯೇರುವ ಕಾಡು, ದಟ್ಟಡವಿ, ಒಮ್ಮೊಮ್ಮೆ ಹಕ್ಕಿಗಳ ಹಾಡು, 
ಮರದ ಮರೆಯಲಿ ದುಮುಕುವಬ್ಬಿಗಳ ಹಬ್ಬ ಹರಡಿದ ಕೂಗುಕೊರಲು! 
ಕಂಡೆನಾಕೆಯನಲ್ಲಿ, ದೂರದಲಿ, ಕಣ್‌ಪುಣ್ಯ ಮಿಂಚಿ ಮರೆಯಾಯ್ತು! 
ಕನ್ನಡದ ಆ ನೋಟ, ದೇವಿಯಾ ದರ್ಶನಂ ಪೊಳೆದು ಬಯಲಾಯ್ತು! 
ಎವೆಹೊತ್ತಿನಾ ನೋಟ, ಸವಿನೋಟ, ಸವೆಯದೆದೆಚಿಮ್ಮುತಿಹುದಿನ್ನೂ 
ಅಮೃತಲೋಕದ ಮಾತೆ, ಅಳಿಯದಳ್‌, ಬಾನ್‌ಬಾಳ ಪೆರೈಗಳ ತಾಯಿ, 
ತಲೆಯಲ್ಲಿ ಪೊನ್ನಮುಡಿ, ಪದಿದರಿಲ, ಪೆಂಪು, ಬೆಳ್ಳಾವರೆಯ ಪೊಂಗಯ್‌! 
ಸುತ್ತಲು೦ ಪೊನ್ನಾಡ ಕನ್ನಡದ ಪೆರ್ಮನಡಿಗಳ್‌, ಸಾವನೊದೆದು ಬೆಳಗಿ, 
ಕನ್ನಡದ ಮಕ್ಕಳ್ಳೆ ಕನ್ನಡದ ಪಾಲೆರೆದು, ಬಾಳ್ಗೆ ಬಾಳ್‌ ಪೊಯ್ದು,. 
ಬಾಳ್ದವರು ಮೆರೆವವರು,- ಪೆರ್‌ನೋಟ! ಪಿರಿಯ ತಾಯ್‌ ಪಿರಿಯ ಮಕ್ಕಳ್‌! 
ಕಪ್ಪು ಹೆಪ್ಪಿನ ಕುರುಳ ಕರ್ಮುಗಿಲ ಬಸಿರಿ೦ದ ತೊಟ್ಟನೊಡೆಹೊಮ್ಮಿ 


ಬಾನ ಈ ಕರೆಯಿಂದ ಆ ಕರೆಗೆ ಚಿಮ್ಮಿ ಒಡನಡಗುವುದೆ ತೇಜಂ, 
ಆ ತೇಜದುರಿಯಂತೆ ಕಣ್ಣುಳ್ಳಿ, ಹೊರಗಡಗಿ, ಒಳಗಿರ್ದುದಿನ್ನುಂ 
ಇದೊ ಬಂದೆನೀ ಹಾಳು ಹಂಪೆಗಿಂದರಸುತ್ತ, - ಒಳಗಿರ್ಬುದಿನ್ನುಂ- 
ಒಳಗಿದ್ದು ಹೊರಗಣ್ಣೆ ಕಾಣಿಪುದು ಮತ್ತೊಮ್ಮೆ ಆ ತಾಯ ನೋಟಂ. 
ತುಂಗಭದ್ರೆಯ ತಡಿಯ ಚೆದರಿರುವ ಮೊರಡಿಗಳ ಕೊರಕಲಿನ ಬಿಸಿಲ 
ಬೇಗುದಿಯ ಬಿರುಕಿನಲಿ ಮುಳ್ಳೆಡೆಯ ಕಲ್ಲುಹೂವಿಡಿದರೆಯ ಮೇಲೆ, 
ಕುಳಿತಿದ್ದಳಾ ತಾಯಿ, ಕೈಮೇಲೆ ತಲೆಯೂರಿ, ಅಳಲಿನಾಳದಲಿ!- 
“ಯಾರವ್ವ ನೀ ತಾಯಿ? ಏತಕಿಂತೊಬ್ಬಳೇ ಕುಳಿತೆ ಕಾಡಿನಲಿ? 
ಏಕೆ ಮೊಗ ಬಾಡಿಹುದು, ಕಂದಿಹುದು, ನೊಂದಿಹುದು, ಕಾಂತಿಗುಂದಿಹುದು?” 
ಕಂಬನಿಗಳೂರುತಿಹ, ಕಳವಳದ, ಕೂರ್ಕೆ ನಡುಗಿಪ ನುಡಿಯ ಕೇಳಿ, 
ಕತ್ತೆತ್ತಿ, ಪಳಮೆಯಾಳದ ಕಣ್ಣನೆನ್ನ ಕಣ್ಣಲಿ ನೆಟ್ಟು, ಕಯ್ಯ 
ಕುಳ್ಳಿರಲು ಸನ್ನೆಗೈದೀ ಪರಿಯೊಳಾಡಿದಳು, ತೋಡಿದಳು ತೊಳಲ- 
ಕಣ್ಣಾರ ಕಂಡುದನು, ತಾಯೆನ್ನೊಳಾಡಿದುದನಾಡುವೆನು, ಕೇಳಿ. 
ಕಿವಿಗೊಟ್ಟು ಕೇಳಿ : 
ಎದೆಗೊಟ್ಟು ಕೇಳಿ : 
ಏಳಿ, ಎಚ್ಚರವಾಗಿ, ಅರಳಿ ಬಾಳಿ! 
೪ 
“ಕ್ಷೇಳಣ್ಣ, ನಾನೊಬ್ಬ ಹಳೆಯ ಮುತ್ತೈದೆ - ಹಿರಿದಾಗಿ ಬಾಳಿದವಳೊಮ್ಮೆ : 
ಈಗ ಬಡತನ, ಬಡವೆ, ಬಡವಾದೆ : ಬಡವಾದ ಮಕ್ಕಳನು ನೋಡಿ, 
ಬತ್ತಿ, ಮತ್ತಿಮ್ಮಡಿಯ ಸೊರಗಿನಲಿ ಬಡವಾದೆ - ಸಾವಿಲ್ಲ ನನಗೆ! 
ಸಾವಿಲ್ಲ - ಸಾಯುತಿಹೆ : ಹೊಸ ಮಳೆಗಳಾಗಿ, ನೆಲ ಹೊಸಹೊನಲು ಹರಿದು, 
ಹೊಸ ಹಮ್ಮು ಹಮ್ಮುತ್ತ. ಎಲ್ಲರೂ ನನ್ನಕ್ಕತಂಗಿಯರು ಚಿಗುರಿ 
ಎಲ್ಲರೂ ಚೆಲುವಾದರೆಲ್ಲರೂ ಚಿನ್ನವಾದರು - ನೋಡು, ನೋಡು- 
ಆ ಕಡೆಗೆ, ಈ ಕಡೆಗೆ ತೂಗುವರು ತೊನೆಯುವರು, ಆ ಪೊಂಕ, ಬಿಂಕ! 
ಪೇರೊಕ್ಕಲಾಗಿ ಪಾಡುವರು; 
ಅವರ ಮಕ್ಕಳು ಬೆಳೆದು ಕಳೆಗೂಡಿ ಮನೆಬೆಳಗಿ ಹಬ್ಬಮಾಡುವರು — 
ತಾವ್‌ ಮೊದಲು ಬದುಕಿ, 
ತಾಯ್‌ ಮೊದಲು ಬದುಕಿ, 
ಹೆರರ ಹೊರೆಗಳನಿಳಿಸೆ, ಹೆರರ ಸೆರೆಗಳ ಬಿಡಿಸೆ, ಕಯ್ಯ ನೀಡುವರು. 
ಆ ಸಯ್ತು ಆ ಪುಣ್ಯ, ನನಗಿಲ್ಲ: ನನ್ನ ಮಕ್ಕಳಿಗಿಲ್ಲ ಹಬ್ಬ - 
ನನ್ನ ಮಕ್ಕಳಿಗಿಲ್ಲ ಹಬ್ಬ: 
ಮಳೆ, ಸುಗ್ಗಿ; ಬೆಳೆ, ಬೆಳಕು; ಹಾಡು, ಹಸೆ; ಕೂಗಾಟ, ಕುಣಿದಾಟ, ಪಾಟ; 
ಒಲೆದಾಟ, ನಲಿದಾಟ, ಒಲುಮೆ ಬೀರಾಟ, 
ನನ್ನ ಮಕ್ಕಳಿಗಿಲ್ಲ - ನನಗಿಲ್ಲ- ಬಾಳ್ಗೆ ಆ ಅಕ್ಕತಂಗಿಯರು! 
ನಮಗಿಲ್ಲ ಬಾಳು. 
ಎಲ್ಲರೂ ಬಾಳುವೆಡೆ ನಮಗೆ ಸಾವೆ? 
ಎಲ್ಲರೂ ನಲಿವ ಕಡೆ ನಮಗೆ ನೋವೆ? 
ಏನು ಕವಿಯಿತೊ ಮಂಕು, ಮಕ್ಕಳಿಗೆ! ಯಾರೆರಚಿದರೊ ಬೂದಿ, ಕಾಣೆ, 
ನನ್ನನೊಲ್ಲರು ನನ್ನ ಮಕ್ಕಳೇ! ತಾವ್‌ ಬಾಳಿ, ತಾಯ ಬಾಳಿಸರು. 
ಹೆರರ ನುಡಿ, ಹೆರರ ನಡೆ - ಹೆರರ ಕೂಗೇ ಕೂಗು; ಹೆರರದೇ ಹೆಮ್ಮೆ 
ನನ್ನ ಮನೆ ಹಾಳು! 


ನನ್ನ ನುಡಿ ಬೀಳು! 
ನನ್ನ ನಾಡಿನಲಿರುಳು; ನನ್ನ ತೋಟವನಗೆವ, ತೆಂಗಡಕೆಯಿಡುವ, 
ತಾವರೆಯ ಕಾಪಿಡುವ, ಮೊಲ್ಲೆ ಮಲ್ಲಿಗೆ ನೆಡುವ, ಆನಂದ ಕೊಡುವ 
ಮಕ್ಕಳೆಲ್ಲಿಹರೆನಗೆ - ಹೆರರೊತ್ತೆ ಗಡಿಬಿಡುತ ಹದುಗುತ್ತ, ನುಗ್ಗೆ ಕುಗ್ಗುತ್ತ, 
ಹೆರರ ಕೈ ಕಾಯುತ್ತ ಸಾಯದೆಯೆ ಬದುಕದೆಯೆ ಬಾಳ ನೂಕುವೆನು. 


೫ 
ಅರಿದೆನರಿದೆನು ಮಾತನಾಡುವಳದಾರೆಂದು : ಕನ್ನಡದ ತಾಯಿ! 
ನಮ್ಮ ಕನ್ನಡ ತಾಯಿ, ತನ್ನ ಹೊಂಬಸಿರಿಂದ ನಮ್ಮನ್ನು ತಂದು, 
ನಾವು ಬಿಟ್ಟೊಡೆ ಬಿಡದೆ. ಹ೦ಬಲಿಸಿ, ಮರುಹುಟ್ಟ ಹಾರೈಸುತಿಹಳು- 
ನಾನೆಂದೆ, ಅಳಲನಾರಿಸಬಯಸಿ - “ಏಕಮ್ಮ ಇನಿಸೊಂದು ಕೊರಗು? 
ಬೇಡಮ್ಮ ಮಕ್ಕಳಲಿ ಇನಿಸೊಂದು ಕಡಮುನಿಸು - ಬಾರಮ್ಮ ಹರಸು. 
ನಿನ್ನ ನಾಡಿನೊಳದೆಕೊ ಬೆಳಕು ಮೂಡಿಹುದು ಜೀವ ಕೂಡಿಹುದು. 
ನಿನ್ನ ಮಕ್ಕಳು ನಿದ್ದೆಗಳೆದೆದ್ದ ಸಿಂಹದಂತೇಳುತ್ತ, ಮೊಳಗಿ, 
ಕಣಕಿಳಿದು ಪಂಪ ನೃಪತು೦ಗರಾ ಮಾತುಗಳು ದಿಟವೆನಿಸುತಿಹರು. 
ಸೆರೆಯನೊಕ್ಕಡೆಗೊಗೆದು, ಬಿಡುಗಡೆಯ ಕೈಕೊಂಡು, ಹಳನೆನಪು ನೆನೆದು, 
ಹೊಸಕಾಣ್ಕೆಗಳ ಕಂಡು, ಸಾಮ್ರಾಜ್ಯಗಳ ಮತ್ತೆ ಕಟ್ಟುತಿಹರು. 
ನಿನ್ನ ನಾಡೊಂದಾಗಿ, ನಿನ್ನ ನುಡಿ ಮೇಲಾಗಿ, ಮನೆ ಮಕ್ಕಳೆಲ್ಲ 
ಪೇರೊಕ್ಕಲಾಗಿ ಪಾಡುವರು! 
ತಾಯ್‌ ಬದುಕಿ, ತಾವ್‌ ಬದುಕಿ, ಹೆರರ ಬದುಕಿಪರು! 
ಹಾಳು ಹಂಪೆಯ ನಡುವೆ, ನಡುಕಟ್ಟಿ ಮತ್ತೊಮ್ಮೆ ಮುಡಿಪಾಗಿ ತಾಯ್ಗೆ 
ಭಕ್ತಿಯಲಿ ಜೀವವನು ಸಲಿಸುವರು - ಏಳು! 
ಸಡಗರದ ಆ ಕೂಗ ಕೇಳು: 
ನಾಡು ಸಿಂಗರವಾಯ್ತು, ಬೀಡು ಹೆಬ್ಬೆಳಕಾಯ್ತು, ಅದೊ ಹಬ್ಬ ಮೆರೆತ! 
ಹೆಣ್ಣ ಚೆಲುವನು ನೋಡು - ಗಂಡುಗಲಿಗಳ ನೋಡು - ಕಟ್ಟಾಳುಗಳನು, 
ರಾಜರನು, ಯಷಿಗಳನು, ಕವಿಗಳನು, ಧೀರರನು, ಕರ್ಮವೀರರನು - 
ಹೊಸತ ಹಳತನು ಮಾಡಿ, ಹಳದ ಹೊಸತನು ಮಾಡಿ, ನಾಡೊಂದು ಮೂಡಿ, 
ಧರ್ಮ ಸತ್ಯಗಳಿಂದ, ಪ್ರೇಮ ಶಾಂತಿಗಳಿಂದ, ಸ್ಥಾತಂತ್ರ್ಯದಿಂದ, 
ಸುಖದಿಂದ, ಸೌಂದರ್ಯದಾನಂದದಿಂದೆಲ್ಲ ಸಮದೃಷಿಯಿಂದ 
ಬಾಳರೇ ನೀ ಬಂದು ನಲಿಸಿದೊಡೆ, ಹರಸಿದೊಡೆ, - ಬಾ ತಾಯಿ, ಹರಸು. 
ತೇರೇರು ಬಾ ತಾಯಿ, ನಿನ್ನ ಸಿಂಹಾಸನವನೇರು ಮತ್ತೊಮ್ಮೆ 
ಪಳಮೆಯಲಿ ಪೇರಾಲವನು ನೀನು ಬಿತ್ತಲದು ಮೊಳೆತು, ಮರವಾಗಿ, 
ಪಡುವ ಮೂಡಲು ತೆಂಕ ಬಡಗಲೆಡೆ ಕೊಂಬೆಗಳನೆಸೆದೆಸೆದು ಬೀಗಿ, 
ಈ ಕೊಂಬೆ ಕರಗಿದೊಡೆ ಆ ಕೊಂಬೆ ಬಿಳಿಲಿಳಿದು ಬೇರೂರಿ ತಾಗಿ 
ಒಂದೆ ಮರವಮರವಾಗಿರ್ಪಂತೆ, ಅಮರವಾಗಿನ್ನುಮದೆ ಇಹುದು 
ನಿನ್ನೊಂದು ಕರ್ನಾಟಕರತ್ನಸಿಂಹಾಸನಂ - ಬಾಳ್ಗೆ. ಅದು ಬೆಳೆಗೆ 
ಕನ್ನಡದ ಮುಡಿಯಾಗಿ, ಕನ್ನಡದ ನುಡಿಯಾಗಿ, ಕನ್ನಡದ ಬಾಳ ಕುಡಿಯಾಗಿ! 
- ಬಾರಮ್ಮ ಹರಸು.” 


೬ 
ನಕ್ಕಳಾ ತಾಯಿ. 


ಮುದುಕಿ ಎಳೆಯವಳಾಗಿ. ಮಾಸು ಮಿಂಚೆಳೆಯಾಗಿ, ಸವೆದ ಮೈ ತುಂಬಿ, 
ಕಡಲ ತೆರೆಗಳನುಟ್ಟು, ಬೆಟ್ಟಬಯಲನು ತೊಟ್ಟು, ಅರಿಲ ಮುಡಿಗಿಟ್ಟು, 
ಮುಗುಳ್‌ನಗೆಯ ನಸುನಕ್ಕಳಾ ತಾಯಿ, ನನ್ನ ತಲೆಯಲಿ ಕಯ್ಯ ತಾವರೆಯನಿಟ್ಟು; 
ಸುತ್ತಲುಂ ಕಾಣಿಸಿದರೊಡನೆ 
ಕನ್ನಡದ ಪೊನ್ನಾಡ ಪೆರ್ಮನಡಿಗಳ್‌। 
ಸಾವನೊದೆವಾ ಪಾಲ ಸೂಸುಕಿಡಿಗಳ್‌! 
ಹಿ೦ದೆ ನೀಡಿದ ಸಾಲು, ಮುಂದೆ ನೀಡಿದ ಸಾಲು, ಕನ್ನಡದ ಕರುಳುಗಳು 
- ನಡುವೆ, ಸಿರಿತಾಯಿ, 
ಭುವನೇಶ್ವರಿದೇವಿ ರಥವನೇರಿದಳು. 
ಕೂಗಿದರು ಎಲ್ಲರೂ ಒಕ್ಕೊರಲ್‌[- 
“ತಾಯ್‌ ಬಿಜಯಮಾಡುವಳು, ದಾರಿಬಿಡಿ, ದಾರಿಬಿಡಿ, ಅಡ್ಡ ಬಾರದಿರಿ, 
ಭಾರತಾಂಬೆಯ ಹಿರಿಯ ಹೆಣ್‌ಮಗಳೆ, ದಾರಿ ತೋರುವ ಹಿರಿಯ ಸೊಡರೆ, 
ಬಾಳಮ್ಮ ಬಾಳು! 
ನೀನ್‌ ಬಾಳೆ, ಏನ್‌ ಬಾಳು ನಿನ್ನ ಮಕ್ಕಳದು!- ಬಾನ್‌ ಬಾಳು, ತಾಯೆ- 
ಬಾಳಮ್ಮ ಬಾಳು?” 


ಈ 

ಚೆಲುವೆಯರ, ಚೆನ್ನಿಗರ, ಹಿರಿಯತಾಯ್‌ ಮಕ್ಕಳಿರ, ಒಡಹುಟ್ಟಿದವರಾ, 
ಒಸಗೆನುಡಿ ಕೇಳಿದಿರ, ತಾಳಿದಿರ ಎದೆಯಲ್ಲಿ, ತಾಳಿ ಬಾಳುವಿರಾ. 
ನಾಡು ನುಡಿ ನಡೆಗಳನು ಮುನ್ನಡೆಗೆ ನಸಡುತ್ತ, ಮುಂದೆ ಸಾಗುವಿರಾ? 
ಭಾರತದ, ಲೋಕದಾ ಮಕ್ಕಳಲಿ ಹಿರಿದಾಗಿ ತೂಕ ತೂಗುವಿರಾ? 

ಬನ್ನಿ ಓ ಮಕ್ಕಳಿರ, 
ಒಕ್ಕೊರಲಲ್ಲೆರೂ ಕೂಗಿ ಈ ಒಕ್ಕೂಗ- ಈ ಹಿರಿಯ ಕೂಗ 
“ಸಿರಿಗನ್ನಡಂ ಗೆಲ್ಗೆ. ಹಿರಿಗನ್ನಡಂ ಗೆಲ್ಲೆ, ಬಾಳ್ಗೆ- 

ಕನ್ನಡದ ತಾಯ್‌ ಗೆಲ್ಲೆ, ಬಾಳ್ಗೆ.” 

೧೯೩೬ 


ಕನ್‌ನಡದ ಬೀವುಟ 


ಏರಿಸಿ, ಹೇರಿಸಿ, ಕನ್‌ನಡದ ಬೀವುಟ! 
ಒಓಹೊ ಕನ್‌ನಡನೇಡು, ಅಹ ಕನ್‌ನಡನುಡಿ! 
ಹೇರಿಸಿ, ತೋರಿಸಿ, ಕೆಚ್‌ಚೆದೆಯ ಬವುಟ! 
ಗೇಳಿಯಲಿ ಫಟಪಟ, ದೇಳಿಯಲಿ, ಚಟಚಟ, 
ಉರಿಯಿತೋಉರಿಯಿತು ಹಗೆಯ ಹಟ ಮನೆ ಮಟ, 
ಹೇಳ್‌ ಹೇಳ್‌ ಸುರಿಯಿತು ಹಗೆಯ ಬೀಡಕ್‌ಕಟ! 

ಬಳ್‌ ಕನ್‌ನಡ ತಯ್‌! 

ಎಳ್‌ ಕನ್‌ನಡ ತಯ್‌ 

ಅಳ್‌ ಕನ್‌ನಡ ತಯ್‌! 

ಕನ್‌ನಡಿಗರೊಡತಿ ಒಣ ರೇಜೇಶ್‌ವರೀ! 

ಮೌರ್‌ಯ ಕಳಚುರ್‌ ಯರು, ಗಂಗರು, ಕದಂಬರು, 

ರಟ್‌ಟರು ಚಳುಕ್‌ಯರು, ಹೊಯ್‌ಸಳರು, ಯೇದವರು, 


ಇಳೆಗೆ ಮೇಲೀದವರು, ಬೀಣರು, ಜೀಣರು, 
ಕೊಲೆಯ ಕೇಳ್‌ಕಿಚ್‌ಚಿಂಗೆ ತಂಪುವಳೆ ತಳಿದು, 
ಚೆಲುವು ನೆಲ ಸೇಲುತ್‌ತು, ಕಲೆಯ ಹೊಂಬೆಳೆಯಿಟ್‌ಟು, 
ನಗಿಸಿದರು ನೇಡನು, ಕಡಿದು ಕಗ್‌ಗೇಡನು : 
ಮನವನ ದೇವತೆಗೆ ತಂದ ಜಿನಭಕ್‌ತರು, 
ಹಂಪೆಯ ವಿರುಪಕ್‌ಷ ಪುತ್‌ರರು, ವಿರಕ್‌ತರು, 
ವೀರನೇರೇಯಣನ ಕೃಪೆಯೊಳೇಸಕ್‌ತರು, 
ಶ್‌ರೀಗೌರಿ ಕೇವಲಿಹ ರೇಯರನುರಕ್‌ತರು, 
ನಮ್‌ಮ ತೇಯ್‌ ಮಕ್‌ಕಳು 
ಬೀಳ ಬೆಳ್‌ದಿ೦ಗಳಲಿ ಒಲಿದು ನಲಿದವರು- 
ಬೇವೊ ಬೆಲ್‌ಲವೊ ಬರಲಿ, ಮಲ್‌ಲಿಗೆಯೊ ಮುಳ್‌ಳೋ, 
ಬೀನ ಬೆಳಕಿನಲಿ, ಮೇನದಳುಕಿನಲಿ, 
ಚೆನ್‌ನು ಬದುಕನು ಕುಣಿಸಿ ಒಲಿದು ನಲಿದವರು- 
ನಮ್‌ಮ ತೇಯಣುಗರು, 
ಪಂಪನೋ, ರನ್‌ನನೋ, ಬಸವನೋ, ಮೇಧವನೊ, 
ಅ ಅಕ್‌ಕಮಹದೇವಿ, ನೇರಣಪ, ಚಿಕದೇವ, 
ಜಕ್‌ಕಣ, ಹೊನ್‌ನಮ್‌ಮ, ನಮ್‌ಮಮ್‌ಮನೆಳೆಯರು, 
ಚೆಲುವ ಚೆಲುವೆರು - ಚಿನ್‌ನದ ಚಿಣ್‌ಣರು, 
ಕಲಿಗಳು, ಕಿಡಿಗಳು, ಗಂಡರು, ಮೊಂಡರು, 
ನಲಿದೊಲಿದು ಬೆಚ್‌ಚೊಂದು ನೆಚ್‌ಚಿಂಗೆ ಮೆಚ್‌ಚಿಂಗೆ 
ಕಿಚ್‌ಚೆನಲಿ ಹೇಯ್‌ದು ನಲ್‌ಲನ ಹಿಡಿದ ಹೆಂಡಿರು, 
ಸತಿಗಳು, ಯತಿಗಳು, ವ್‌ರತಿಗಳು, ಕೃತಿಗಳು - 
ಕನ್‌ನಡದ ಬೀವುಟವ ಹಿಡಿಯದವರೇರು? 
ಕನ್‌ನಡದ ಬೀವುಟಕೆ ಮಡಿಯದವರೇರು? 
ನಮ್‌ಮ ಇ ಬೀವುಟಕೆ ಮಿಡಿಯದವರೇರು? 
ಹೇಳಿರೋ ಹೆಸರೊಂದು ನೆನಹಿನಲಿ ಸುಳಿದರೆ! 
ಹುಡುಕಿರೋ ಹೇಡಿ ತೇನೊಬ್‌ಬ ಮನೆಗುಳಿದರೆ! 
ಕನ್‌ನಡದ ನೇಡಲೀ, 
ಕನ್‌ನಡದ ನುಡಿಯಲೀ 
ಕನ್‌ನಡಿಗನೆದೆಕಡೆದ ತೆನೆಯಲೀ ಕೆನೆಯಲ। 
ಬೆಳಕು ಹರಿಯಿತು ಎಳಿ, 
ಇರುಳು ಸವೆಯಿತು ಎಳಿ, 
ತೇಯ ಕರೆ ಕೇಳಿ, 
ಎೀಳಿರೋ, ಎಳಿರೋ, ಬಳ ಬಲಿ ಬೇಳಿರೋ 
ಎಲ್‌ಲೊಲುಮೆಯೇ ಕೇಡಿದೊಂದೊಲುಮೆ ತೇಳಿರೋ, 
“ತೇಯುಳಿಯೆ ನೇನುಳಿದೆ, 
ತೇಯಳಿಯೆ ನೇನಳಿದೆ, 
ಮನೆ ಕೇಯಿ, ತುರು ಕೇಯಿ, ನೇಡ ಗಡಿ ಗುಡಿ ಕೇಯಿ, 
ಕೇಯಲಾರೆಯ, ಸೇಯಿ,” 
ಎಂದೆಲ್‌ಲ ಎಳಿರೋ- 
ಅಹ ಕನ್‌ನಡನುಡಿ ಅಹ ಕನ್‌ನಡನೇಡು, 


ಹಿರಿಯ ಕನ್‌ನಡಪಡೆ ಮರಿಯ ಕನ್‌ನಡ ಪಡೆ, 
ಎೀಳಿರೋ, ಬೀಳಿರೋ, 
ಕನ್‌ನಡದ ಬೀವುಟದ ಹಿಡಿಯಿರೋ, ನಡೆಯಿರೋ! 
ಎಳ್‌ ಕನ್‌ನಡ ತಯ್‌, 
ಬಳ್‌ ಕನ್‌ನಡ ತಯೆ, 
ಅಳ್‌ ಕನ್‌ನಡ ತೇಯ್‌, 
ಕನ್‌ನಡಿಗರೊಡತಿ, ಓ ರಜೇಶ್ವರೀ! 
ಇಂದಿನದೆ ಹೇಳಿರೋ ಇ ನಮ್‌ಮ ಬೀವುಟ! 
ಕುಂದಿಹುದೆ ನೋಡಿರೋ ಇ ನಮ್‌ಮ ಬೀವುಬ! 
ಕಂದದಿದೆ ಇಂದಿಗು ಕನ್‌ನಡದ ಬೀವುಟ! 
ಎನೇನ ಕಂಡುದೋ ಬೀನೇಡಿ ಬವುಟ! 
ಅವುದನು ಕಣದೋ ಜೀವಕಳೆ ಬೀವುಟ! 
ಕನ್‌ನಡದ ಬೀವುಟಗಳೊಂದೇದ ಬವುಟ! 
ಎೀರಿಸಿ, ಹೇರಿಸಿ, ತೋರಿಸಿ ಬೀವುಟ! 
ತೇಲೀಡು, ಮೇಲೀಡು, ಒಲೀಡು ಬೀವುಟ! 
ಚೆಲುವಗು, ಗೆಲುವೇಗು, ಬಲವೇಗು, ಬವುಟ! 
ಹೊನ್‌ನೇಗಿ, ಹೆಣ್‌ಣೀಗಿ, ಹಸನೇದ ಮಣ್‌ಣಗಗಿ, 
ಹೊಸಹೊಸತು ಕಣ್‌ಣೀಗಿ, ಬೆಳಕೇಗಿ, ಬೆಳೆಯೇಗಿ, 
ಕುಡುತಿಹ ಕನ್‌ನಡದ ಹೊಮ್‌ಮುಗೆಯ ಕೇವೇಗಿ, 
ಪರಿಪರಿಯ ಹೊಂಬಗೆಯ ಹೆರಿಗೆಯ ನೋವಗಿ, 
ಸಿರಿಯ ಜಯಚೇಮನೇ* ಹಿರಿಯಲೊಮೆ ಹೇವೇಗಿ, 
ಬಳು ಎಲೆ ಬೀವುಟ! 
ಬೀಳ್‌ ಕನ್‌ನಡ ತಯ್‌, 
ಎೀಳ್‌, ಕನ್‌ನಡ ತೇಯ್‌, 
ಅಳ್‌ ಕನ್‌ನಡ ತೇಯ್‌, 
ಕನ್‌ನಡಿಗರೊಡತಿ ಓ ರೇಜೇಶವರೀ! 
೧೯೩೮ 
ಮೊದಲು; ನೇಲ್‌ಮಡಿ ಕೃಷ್‌ಣನೀ 


ಬಾನ್‌ಕೊಂಡ ಕೃಷ್ಣನ್‌ 


ಣ 


೧ 
ಇನ್ನೊಮ್ಮೆ ಪಾಡುವೆನ್‌ ನನ್ನ ದೊರೆ ಕೃಷ್ಣನನ್‌- 
ಇನ್ನೊಮ್ಮೆ ಪಾಡುವೆನ್‌ ರಾಜರ್ಷಿ ಕೃಷ್ಣನನ್‌. 
ನನ್ನ ದೊರೆಗೆನ್ನ ಪೊರೆದಾಳ್ಬಂಗೆ, 
ನನ್ನೊಲವಿನಾಣ್ಮಂಗೆ, 
ನನ್ನುಸಿರ ಭಕ್ತಿಯೊಡೆಯಂಗೆ, 
ಭಕ್ತಕನಕಂಗೆ, 
ಕಲಿಕಾಲ; ಜನಕಂಗೆ, 
ಕರ್ನಾಟಕ ಪ್ರೇಮಸಾಮ್ರಾಜ್ಯ ಪೂಜ್ಯಂಗೆ, 
ಆದರ್ಶ ಪುರುಷಂಗೆ, 


ಆದ ಕೃಷ್ಣಂಗೆ, 
ಹಂಬಲಿಸಿ ನೆನೆದು ನೆನೆದು, ಕಂಬನಿಯ ಕರೆದು ಕರೆದು, 
ಅಳುವರೊಡನತ್ತತ್ತು ಪಾಡದೆಂತಿರ್ಪೆನ್‌? 
ಇನ್ನೊಮ್ಮೆ ಪಾಡುವಂ, ಬಾ ವಾಣಿ, ನಮ್ಮ ದೊರೆ ದೇವರೊರೆ ಕೃಷ್ಣನನ್‌ 
ನಾಲುಮಡಿ ಕೃಷ್ಣನನ್‌. 
ಪಿಂತೊಮ್ಮೆ ನಾವಿರ್ನರುಂ ಪಾಡಿದಂತಲ್ಲು, 
ಸಂತಸದ ಹೆಬ್ಬೆಳೆಯ ಪೊನ್ನ ಪಾಡಲ್ತು 
ಇಂದಿನೀ ಪಾಡು, 
ಬೆಂದೆದೆಯ ಪಾಡು. 
ಹಂಬಲಿಸಿ ಕೊರಗಿ ಕೊರಗಿ, ಕಂಬನಿಯ ಕರಗಿ ಕರಗಿ, 
ಅತ್ತತ್ತು ಸೊರಗಿ ಸೊರಗಿ, 
ಸೆರೆಬಿಗಿದ ಕೊರಲಿಂದ ಪಾಡುವಂ, ಬಾ ವಾಣಿ, ನಮ್ಮಿನಿಯ ದೊರೆಯನಿನ್ನೊಮ್ಮೆ 


9 
ಆದನೇ ಕೃಷ್ಣನ್‌! 
ಪೋದನೇ ಕೃಷ್ಣನ್‌! 
ಆಯ್ಕೆ ಆ ಬಾಳ್ಗೆ 
ಪೋಯ್ತೆ ಪೊನ್ನಾಳ್ವೆ 
ಕನ್ನಡದ ಕಣ್ಣಮಣಿ, ಕರ್ನಾಟ ಜೀವಮಣಿ ಬೆಳಗದಿನ್ನೆಮಗೆ, 
ಧರ್ಮಪಥಮನ್‌ ತೊಳಗಿ ಬೆಳಗದಿನ್ನೆಮಗೆ, 
ರಾಜಪಥಮನ್‌ ತೊಳಗಿ ಬೆಳಗದಿನ್ನೆಮಗೆ. 
ನಡುವಗಲ ನೇಸರನು ಕರ್ಪು ಹಿಡಿದಿಡಿದಂತೆ, 
ನೆರೆಯ ಬೆಳ್ಲಿಂಗಳನು ಪಾವು ಗಿಡಿದಂತೆ, 
ತಿಳಿಯಾದ ಬಾನಿಂದ ಬರಸಿಡಿಲ್‌ ಸಿಡಿದಂತೆ, 
ಬೆನ್ನಿರಿವ ಕಳ್ಳಕೊಲೆ ಸುರಗಿಯಂತೆ, 
ಎತ್ತಣಿಂದೆರಗಿತೋ ಮೃತ್ಯು! 
ಓ ಹಾಳು ಮೃತ್ಯೂ, 
ಇರಿದೆ ನೀನ್‌ ಭೂಲೋಕದಾದರ್ಶ ರಾಜನನ್‌, 
ಇರಿದೆ ನೀನ್‌, ನಿಷ್ಠರುಣಿ, ಕಾವ್ಯರಸಭೋಜನನ್‌, 
ಮುರಿದೆ ನೀನ್‌, ಓ ಪಾಪಿ ಪೂರ್ಣ ಪುಣ್ಯಾತ್ಮನನ್‌, 
ಮುರಿದೆ ಸಿಂಹಾಸನದ ನಿರ್ಮಲ ಮಹಾತ್ಮನನ್‌, 
ಒ೦ದಿರಿತಕಿರಿದೆ ನೀನೆಲ್ಲರೆದೆಯನ್‌, 
ಒಂದಾದ ಕರ್ನಾಟದೆಲ್ಲರೆದೆಯನ್‌, 
ಚೆಂದ ಬಾಳನ್‌ ಮೆಚ್ಚುವೆಲ್ಲರೆದೆಯನ್‌! 
ಬೆಳಗಿನಲಿ ತಂಗಾಳಿ ನುಸುನುಸುಳಿ ಬಂದತ್ತು- 
ಪೊಲ್ಲನಿಡುಯಲ್ಲಲ್ಲಿ ಸುಳಿಸುಳಿದು ಬಂದತ್ತು- 
ಬೆ೦ಗಳೂರರಮನೆಯ ಕಾಂತಿ ಕುಂದಿತ್ತು- 
ಮೈಸೂರಿನರಮನೆಯ ಕಳಶ ಕಳಚಿತ್ತು- 
ದುಃಖಭಾರವ ಹೊತ್ತು 
ರಾಜಬೀದಿಯ ನೆರೆದ ಕಿಕ್ಕಿರಿದ ಕಣ್ಣು ಹಿರಿದತ್ತು 
ಅರಮನೆಯ ಕೊರಲೊಡನೆ ಕೊರಲಾಗಿ ನಾಡು ಬಿಕ್ಕಿತ್ತು, 


ನಿಟ್ಟುಸಿರ ಬಿಸಿಯಳಲ ಹುಚ್ಚುಹೊಳೆಯುಕ್ಕಿತ್ತು- 
ಅದ ಕೇಳ್ದರಾರು? 
ಮೆಲ್ಲೆದೆಯ ಕಲ್ಲೆದೆಯ ಮಾಡಿ ಅದ ತಾಳ್ವರಾರು) 
-ಮುಂದೆ ನಡೆ, ಮುಂದೆ ನಡೆ, ಓ ವಾಣಿ - ಹೂವುಗಳ ಚೆಲ್ಲು; 
ಅಳಿ, ಅಮ೦ಗಳಮೇ - ಮಂಗಳಮೆ, ಗೆಲ್ಲು. 


೩ 
ಮಧುವನದೆ ತಾಯ ಬಳಿ ಚಂದನವನೊಟ್ಟ, 
ವಿಧಿಕೊಂಡ ರಾಜಂಗೆ ರಾಜವೈಭವ ಕಟ್ಟ, 
ಉಳಿದೆಮ್ಮ ಪುಣ್ಯಮಾ ಎಳಅರಸು ಮಗನುಂ 
ಕೆಳೆಯನಾ ಮಂತ್ರಿಯುಂ, ಪ್ರಜೆಗಳಾ ಪಿರಿಯರುಂ, ಪರಿವಾರಮುಂ 
ನಸುನಗುತೆ ಮಲಗಿದ್ದ ಸ್ವಾಮಿಯನ್‌ ಪರಸಿ, 
ಕಡೆದರ್ಶನಂಗೊಂಡು, ಭಕ್ತಿಯಿನ್‌ ಕೈಮುಗಿದು, 
ದೇವಲೋಕಕ್ಕುಯ್ಕೆ ಕಯ್ಕೆಡೆಯನಿಟ್ಟರ್‌, 
ಅಗ್ನಿದೇವಂಗೆ ಕೊಟ್ಟರ್‌. 
ಆ ದಿವ್ಯ ತೇಜೋಗ್ನಿಯಿಂದಗ್ನಿತೇಜಮದು ಕಳೆತುಂಬಿ ಬೆಳಗೆ, 
ಪೊಗೆಪೊಗೆದು, ನೆಗೆನೆಗೆದು, ಮುಗಿಲ ಕಡೆ ನಡೆಯುತಿರೆ ಅಗ್ನಿ, 
ಉರಿ ತಟ್ಟದವರಾರು? 
ತಂದೆ ಕಳೆದೀ ನಮ್ಮ ಬಾಳೇತಕೆಂದು, 
ನೋಯದವರಾರಂದು, ಬೇಯದವರಾರಂದು, ಸುಯ್ಯದವರಾರು? 
ಕರುಳಿಲ್ಲದಾ ಬಿದಿಯ ಬಯ್ಯದವರಾರು? 
ಸ್ವರ್ಣಯುಗಮಾಯ್ತೆಂದು ಮರುಗದವರಾರು? 
ಇನಿತಾಯ್ತೆ ಹಿಡಿಮಣ್ಣು, ಹಿಡಿಬೂದಿ, ಆಳ ಬಾಳು? 
ಬಡವನೋ, ಬಲ್ಲಿದನೋ, ದೊರೆಯೊ, ಹುಳುವೋ, 
ಇನಿತೆ ಈ ಬಾಳು? 
-ಮುಂದೆ ನಡೆ, ಮುಂದೆ ನಡೆ, ಓ ವಾಣಿ- ಹೂವುಗಳ ಚೆಲ್ಲು; 
ಅಳಿ, ಅಮಂಗಳಮೇ - ಮಂಗಳಮೆ, ಗೆಲ್ಲು. 


೪ 
ಮಂಗಳಮೆ ಗೆಲ್ಲು! 
ಹೂವಾದ ಬಾಳುದಿರೆ, ಹಣ್ಣಾಗಿ ಬಹುದು - ಮತ್ತೆ ಹೂವಹುದು. 
ಬೂದಿ ಬೂದಿಗೆ ಕೂಡೆ, ಮಣ್ಣು ಮಣ್ಣಾಗೆ, 
ಮೃತನಮೃತನಾಗುವನು, 
ದಿವ್ಯಕಳೆಯಿನ್‌ ಕೂಡಿದಾತ್ಮವಾಗುವನು. 
ಆತ್ಮವಾತ್ಮಕೆ ಕೂಡಿ ಹಿಗ್ಗುತಿಹುದು. 
ವಾಣಿ ಕಣ್ಣನ್‌ ಕೊಟ್ಟು ತೋರಿದಳ್‌ - ತೋರಿದೊಡೆ ಹಿಗ್ಗಾಗಿ ಕಂಡೆನ್‌! 
ಬಾನ್‌ಕೊಂಡ ಕೃಷ್ಣನ್‌, 
ನೆಲನೆಲ್ಲಮನ್‌ ಗೆಲ್ಲು, ಬಾನುಮನ್‌ ಕೊಂಡ ಕೃಷ್ಣನ್‌! 
ವಾಣಿ ಕಣ್ಣನ್‌ ತೆರೆಯೆ, ಕಂಡೆನ್‌ 
ಬಾನೊಳೊಂದಾಟಮನ್‌, 
ಹೊಸತು ಸಿರಿಮಾಟಮನ್‌, 


ಕೃಷ್ಣಂಗೆ ಪಾಡುವಾ ಶಾಶ್ಚತದ ಪಾಟಮನ್‌. 
ಪೊನ್ನ ಪಲ್ಲಕ್ಕಿಯನ್‌ ಭಕ್ತಿಯಿನ್‌ ಪೊತ್ತು. 
ಕಲ್ಪವೃಕ್ಷದ ಪೂವನೆರಚುತ್ತ ಸುತ್ತು. 
ಆನ೦ದನೃತ್ಯಮನ್‌ ಕುಣಿದು ನಡೆದತ್ತು 
ದೇವಗಣ ಮುಕ್ತಗಣದೆಡೆಗೆ. 
ಲೋಕದಿನ್‌ ಲೋಕದೆಡೆಗೆ- 
ಯಷಿಲೋಕ, ದೇವಲೋಕ, 
ರವಿಲೋಕ, ಚ೦ದ್ರಲೋಕ, 
ವೀರರಾ ಭೋಗದಾ ಸ್ವರ್ಗಲೋಕ, 
ತಪಸಿನಾ, ಸತ್ಯದಾ, ಧರ್ಮದಾ, ಬ್ರಹ್ಮದಾ ಲೋಕ, 
ಶಿವಲೋಕ, ವಿಷ್ಣುಲೋಕ- 
ಆ ಪರಮಪದವಾದ ಮೋಕ್ಷಲೋಕ- 
ಲೋಕದಿನ್‌ ಲೋಕದೆಡೆಗೆ, 
ದೇವಗಣ ಹೊತ್ತ ನಡೆಗೆ! 
ಆನಂದ, ಆನಂದ ನಿತ್ಯಶುಭಮಂಗಳಂ! 
ಅಳಲದಿರಿ, ತೊಳಲದಿರಿ, ಆನಂದ, ಮಂಗಳಂ! 
ಶ್ರೀ ಕೃಷ್ಣದೇವನಿಗೆ ನಿತ್ಯಶುಭಮಂಗಳಂ. 


೫ 
ಅಳಲೊಳಾನಂದಂ! 
ಕೃಷ್ಣನಸ್ತಮನೆಯ್ದೆ, ನಿಸ್ತೇಜಮಾಗಿರ್ದ ದೈವಂಗಳೆಲ್ಲಂ 
ಅಳಿವುಳಿವು ನೆಲೆಯರಿತು ತೀವಿದುವು ಚೆಂದಂ. 
ಕೃಷ್ಣನಾರಾಧನೆಯ ಶಕ್ತಿಗಳವೆಲ್ಲಂ 
ಕಳೆದು ತಲ್ಲಣವೆಲ್ಲ ಮೂಡುತಿರೆ ನೆನಹಿನಲಿ ಗೆಲ್ಲಂ 
ಕೃಷ್ಣ ಯೋಗೀಶ್ವರನ ಭಾವನೆಯ ಸಿದ್ಧಿಯೊಂದಂದಂ 
ಮೊಳೆವಂತೆ ಮಸಗಿದುವು ಚೈತನ್ಯದೆಸಕಂಗಳಿಂದಂ. 
ಕೃಷ್ಣನೆಣಿಸಿರ್ದೆಣಿಕೆಯೊದೊಂದೆ? ಗೆಯ್ಮೆಯೊಳ್‌ ಬಿತ್ತಿರ್ದುದೊಂದೆ? 
ಹೊಳೆವ ಕನಸೇನೊಂದೆ? ಹೂಡಿರ್ದ ಬಯಕೆಯೊಂದೊಂದೆ? 
ಕೃಷ್ಣನೊಲಿದಾಳ್ಗೊ೦ಂಡ ಇಹಪರದ ಧ್ಯೇಯಂಗಳೆಲ್ಲಂ 
ಬೆಳೆಯುತಿವೆ ಬೆಳಸುತಿರುವಭಿಮಾನಿದೇವತೆಗಳಿಂದಂ. 
ಕೃಷ್ಣನಾಡಿದ ನುಡಿಯದೊಂದುಂ 
ಅಳಿವ ನುಡಿಯಲ್ಲಂ- 
ಮೈಸೂರ ಮೈಸಿರಿಯ ಬಳವಿ, 
ಕರ್ನಾಟದೊರ್ನೋಟದಳವಿ 
ಭಾರತದೊಳೊಕ್ಕೂಟದಾಳ್ಳೆ, 
ಬಿಡುತೆಯೊಳಗೆಲ್ಲರಗೆ ಬಾಳ್ಕೆ, 
ಬಡವರಲಿ ಸಿರಿ ಬರುವ ಸೊಂಪು, 
ಕುಡಿವರಿದು ಕಲೆ ತರುವ ತಂಪು, 
ಯುದ್ಧದಲಿ ದುರುಳರನು ಮುರಿದೆಸೆವ ಗೆಲವು, 
ಶಾಂತಿಯಲಿ ಕಲ್ಯಾಣಗುಣದೊದವು ನಲವು, 
ಕೃಷ್ಣ ತೋರಿದ ಬೆಳಕು ಹೆಚ್ಚುತ್ತ ನಿಂದು 


884 


ಬೆಳಗುತಿಹುದೆಂದೂ. 
ಅಳಿದನೇ ಶ್ರೀಕೃಷ್ಣನಳಿಯನ್‌! 
ಇರ್ದನೇ ಶ್ರೀಕೃಷ್ಣನಿರ್ಹನ್‌ - ಧೀರಧರ್ನಾ ತ್ಮರಲ್ಲಿರನ್‌! 
ಅಲ್ಪಿರಿಲ್ಲಿರನೆಲ್ಲೆಲ್ಲಮಿರನ್‌! 
ಬಸವಳಿದ ಭಾಗ್ಯದೇವತೆಗಳರಿತಿದನು, 
ಪೊಸೆಯಿಸುವರಾನಂದನೃತ್ಯದೊಳಗಿದನು, 
ಪಾಡುತ್ತ ಸ್ಪರ್ಗದೊಳಗಿದನು. 


೬ 
ಆನಂದದಲಿ ಕೇಳಿ ಸ್ವರ್ಗದೊಳಗಿದನು 
ಬಾನಂದವನು ಸವಿದ ಸುಖದ ಯದುಭೂಪರ್‌, 
ಪುಟ್ಟುಪೊ೦ದುಗಳೊಳಗನರಿತಮೃತರೂಪರ್‌, 
ಕಲೆತೆಲ್ಲ ಬಂದರ್‌ 
ನಲಿಯುತೆಳ್ಳಂದರ್‌ 
ಶ್ರೀಕೃಷ್ಣನನ್‌ ಕಾಣಲೊಗ್ಗಿನಲಿ ನಿಂದರ್‌. 
ಆನಂದದಿನ್‌ ತಬ್ಬಿ, ಆನಂದಬಾಷ್ಟಮನ್‌ ಸುರಿದು, 
ಆನಂದದೊಲವಿಂದ ಸೊಲ್ಲಿಸಿದರುಲಿದು- 
ಯದುರಾಯ, ರಾಜೊಡೆಯ, ಚಿಕದೇವ, ಮುಮ್ಮಡಿಯ ಕೃಷ್ಣನ್‌, 
ಹೊಸತೊಡಲು ಮಿಸುಗುತಿಹ ಚಾಮರಾಜೊಡೆಯನ್‌, 
ಹೊಸ ನೆನಹು ಹೊಮ್ಮುತಿಹ ಕೆಂಪನಂಜಾಂಬೆ, 
ಹೊಸಹೊಸತು ಸಗ್ಗಗಳ ಸುಳಿಯುತಿಹ ನರಸಿಂಹರಾಜನ್‌, 
ಹಿಂದೆ ಬಾನ್‌ಕೊಂಡವರ್‌ ಪಿರಿಯರೆಲ್ಲರ್‌, 
ತಂದೆ ತಾಯ್‌ ತಂಗಿ ತಮ್ಮಂದಿರೆಲ್ಲರ್‌ 
ಒಂದಾಗಿ ಇದಿರ್ಗೊಂಡು ನುಡಿದರವರುಲಿದು- 
“ಬಾ, ಕೃಷ್ಣ ನಲ್‌ಬರವು, ನಮ್ಮೊಳಗೆ ಸೇರು. 
ದೇವರಲಿ ದೇವನೆನೆ ಗದ್ದುಗೆಯನೇರು. 
ಭೂಮಿಭಾರದ ಹೊರೆಯನಿಳುಹು, ತಂಪಾಗು, 
ದೇವರೂಳಿಗದೆಡೆಗೆ ದೂತನೆನೆ ಸಾಗು. 
ಭೋಗಪೀಠದಲ್ಲಿದ್ದು ಯಷಿಯಂತೆ ನಡೆದೆ. 
ರಾಜರಲಿ ರಾಜನೆನೆ ಚಕ್ರವರ್ತಿಯ ಮೆಚ್ಚ ಮನ್ನಣೆಯ ಪಡೆದೆ. 
ಲೋಕವೇ ಕೊಂಡಾಡೆ ನಲ್ಲಬಾಳ್‌ ಬಾಳ್ಗೆ. 
ನಮ್ಮ ಹೆಮ್ಮೆಯ ಮನೆಗೆ ಹಿರಿಯ ಹೆಸರಾಳ್ದೆ. 
ಬಾ ಕೃಷ್ಣ ನೀ ಧನ್ಯ, ನಿನ್ನಾಳ್ಕೆ ಧನ್ಯ, 
ನಾಡಿಂಗೆ ನೀ ನೆಟ್ಟ ನಮ್ಮ ಜಯ ಧನ್ಯ, 
ಶ್ರೀಜಯನನಲ್ಲಿಟ್ಟ ನೀನೆ ಧನ್ಯ. 
ಅವನ ದಾರಿಯ ನಾವು ಶುಭದ ತಾರೆಗಳಾಗಿ ಬೆಳಗಿ, 
ಹಿರಿಯರಲಿ ಹಿರಿಯನೆನೆ ಬೆಳಗಿಸುವ ತೊಳಗಿ. 
ಬಾ ಕೃಷ್ಣ ನಲ್‌ಬರವು, ನಮ್ಮ ನಲ್ಲೊಲವು, 
ನಮ್ಮ ಜಯನೊಲವು!” 


೭ 
ಜಯಮಕ್ಕೆ ಶ್ರೀಜಯಂಗೆ! 
ಶುಭಮಕ್ಕೆ ಶ್ರೀ ಜಯಂಗೆ! 
ಜಯಚಾಮರಾಜೇಂದಚಂದಂಗೆ ವಿಭವಮಕ್ಕೆ! 
ಯದುಕುಲವ ಕಾಯುವಾ ಶಕ್ತಿಗಳ ದಿವ್ಯಪ್ರಸಾದಮಕ್ಕೆ[ 
ಮೈಸೂರ ಮೈಸಿರಿಗೆ ಕಳೆ ಪೆರ್ಚುತಿರ್ಕೆ! 
ಕನ್ನಡಮ್ಮನ ಹೃದಯಕಾನಂದಮಿರ್ಕೆ! 
ಶ್ರೀಕೃಷ್ಣದೇವನೆಮ್ಮನ್‌ ಪರಸುತಿರ್ಕೆ! 
ಕನ್ನಡದ ಕುಲಕಿರ್ಕೆ ನಿತ್ಯ ಶುಭಮಂಗಳಂ, 
ಜಾರದೆಯೆ ಜಯಮಂಗಳಂ। 
ಭೂರಿಯಲಿ ಜಯಮಂಗಳಂ! 


ಶ್ರೀ ಜಯನ ಬೆಳಕು 


ಕನ್ನಡದ ಬಾನಿನಲಿ ಮೂಡಿತದೊ ಬೆಳಕು, 
ಪುಣ್ಯ ಕಣ್ಣೆರೆದಂತೆ ಬೆಳಕು! 
ಕನ್ನಡಿಗರೊಲುಮೆ ತೆರೆಹೊಮ್ಮಿಸುವ ಬೆಳಕು, 
ಹೊನ್ನ ಕನಸನು ತರುವ ಹೊಸ ಕಳೆಯ ಬೆಳಕು, 
ಮುನ್ನರಿಯದಚ್ಚರಿಯ ಮೆಚ್ಚುಬೆಳಕು. 
ಬೆಳ್ಳಿ ಬೆಳಗುವ ಬಾನ ಬೆಳ್ಳನೆಯ ಬೆಳಕು, 
ಒಳ್ಳಿತೊಸರುವ ಹೆಸರ ದೊಡ್ಡ ಬೆಳಕು 
ಸೂರ್ಯಚಂದ್ರರು ಮುಳುಗಿ, ಸುತ್ತೆತ್ತ ಕಗ್ಗತ್ತಲೆಯ ಮೋಡ ಹೇರಿ, 
ತೆರೆ ನರಳ್ವ ನಡುಗಡಲ ಹಡಗಿನೆಡೆ, ಮೂಡಗೆಂಪೇರಿ, 
ಮತ್ತೊಮ್ಮೆ ಮೇಲ್‌ನೆಗೆವ ದೇವರುರಿಗಣ್ಣಂತೆ ತೋರಿ, 
ನೆಗೆಯುತಿದೆ ಮತ್ತೊಮ್ಮೆ ನಮಗದೋ ತುಂಬುಬಾಳ್‌ ಬೀರಿ 
ಹಿರಿಯ ಬೆಳಕೊಂದು ಸಿರಿ ಸಾರಿ. 
ಆಡಿ, ಕುಣಿದಾಡಿ, ಜಲವೆಲ್ಲಾ! 
ಪಾಡಿ, ಓ ಪಾಡಿ, ನೆಲವೆಲ್ಲಾ! 
ಕೂಗಿ, ನಾಡೆಲ್ಲಾ, ಬೀಗಿ, ಬೀಡೆಲ್ಲಾ, 
ಓಲಾಡಿ, ಊರೆಲ್ಲ, ಮೇಲಾಡಿ ಹಳ್ಳಿಗಾಡೆಲ್ಲಾ, 
ಸೋಲು ನಮಗಿನ್ನಿಲ್ಲ. ಗೆಲವೆ ಇನ್ನೆಲ್ಲಾ! 
ಭಯ ಚೆದರೆ, ಚಿಮ್ಮುತಿದೆ ಕಳಕಳಿಯ ಬೆಳಕು, 
ದಯದ ತಣ್ಣೆಳಕು, 
ಜಯದ ಕಣ್ಣೆಳಕು, 
ನಯದ ನುಣ್ಣೆಳಕು! 
ಬೆರಗೆನಿಸಿ, ಮುದ್ದೆನಿಸಿ, ಗೆಲುವೆನಿಸಿ, ಚೆಲುವೆನಿಸಿ, 
ಅರಿವಾಗಿ, ಅರುಳಾಗಿ, ಅರನಿರಿಯ ತಿರುಳಾಗಿ, 
ಬೆಳ್ಳೊಡೆಯ ನೆರಳಾಗಿ, ಭಕ್ತಿಯರಳಾಗಿ, 
ತಂದೆತಾಯ್ಗೆಂದಿಲ್ಲದೊಲವ ಮಣಿಸಿ, 
ಹಿರಿತಂದೆಗರಸಾಕ್ಕೆ ನೆಚ್ಚ ತಣಿಸಿ 
ತಂಗಿಯರ ಮೆರಸಿ ಕುಣಿಸಿ, 


ಯದುಕುಲದ ಕಲ್ಪವೃಕ್ಷದ ಫಲದ ಸೊದೆಯೆನಿಸಿ ಮನೆಮನೆಯನುಣಿಸಿ, 


ತುಂಬುತಿದೆ, ನೆರೆಯುತಿದೆ, ನೋಡಿ, ಆ ಬೆಳಕು! 


ಆಳ ಬಾಳಲ್ಲಾ? 
ನೋವು ನಲಿವಲ್ಲಾ? 


ಪಾವು ಚಂದಂಗಿಲ್ಲ? ಕೋಳು ಸೂರ್ಯಂಗಿಲ್ಲ? 


ದೇವರ್ಗಮೆಡರುತೊಡರಿಲ್ಲಾ? 


ತಂದೆಯಿರ್ನರ ಸೆಳೆದು ತಂದನೇ ಅಳಲ ವಿಧಿ! 


ನೊಂದನೇ ನಮ್ಮ ನಿಧಿ! 


ನೊಂದು, ನೋವನು ನುಂಗಿ, ಮುಂಬರಿಯುತಿದೆ, ಅಚ್ಚ ಬೆಳಕು! 


ಕೆಚ್ಚೆದೆಯ ಬೆಳಕು! 
ಕಣ್ಣೀರ ತೊಡೆದು. ಮಿಡಿದು, 
ತಣ್ಣನೆಯ ಹರಕೆಗಳ ಹೊನ್ನ ಮುಡಿ ಮುಡಿದು, 


ತನ್ನ ಹೊಣೆಗಳ ಹೊರೆಗೆ ನಾಡವರ ನೆರವ ಕುರಿತಾಳ್ವ ನುಡಿ ನುಡಿದು, 


ನಾಡವರ ಬಾಳಾದ ಬಾಳ ಬೆಳಕು. 


ನರಸಿಂಹ ಕೃಷ್ಣರಿರ್ವರು ಕೂಡಿ ನೆರೆದರೆನೆ ತೇಜಸ್ವಿಯಾಗಿ, 
ಎಳೆಯ ಹೆರೆಯೊಳೆ ತೊಳಗಿ ತುಂಬುಹೆರೆಯಾಗಿ, 


ಸಿರಿಯೊಡೆಯ ಜಯಚಾಮರಾಜೇಂದನೆಂಬೊಂದು ದಿವ್ಯಮಣಿ ಬೆಳಕು, 


ಮೂಡಿ, ಕಳೆಗೂಡಿ, 

ಕನ್ನಡದ ಚೆಲುವಿಗದೊ ಬೆಳಗುತಿದೆ, ನೋಡಿ, 
ದೈವಕೃಪೆ ಕೂಡಿ, 

ಬೆಳಗುತಿದೆ ನಮಗಾಗಿ ಆ ದೊಡ್ಡ ಬೆಳಕು, 
ಶ್ರೀ ಜಯನ ಬೆಳಕು. 


ಅರಮನೆಯ ಒಸಗೆ 


ಮಂಗಳಂ, ಮೈಸೂರಿನರಮನೆಗೆ ಮಂಗಳಂ. 
ಜಯದ ಹೆಸರಿನ ಚಾಮರಾಜಂಗೆ ಮಂಗಳಂ. 
ಮುಮ್ಮಡಿಯ, ನಾಲ್ವಡಿಯ ದಿವ್ಯತೇಜಂಗಳಂ 
ಒಮ್ಮುಡಿಯೊಳಾಂತೆಸೆವ ಧೀರಂಗೆ ಮಂಗಳಂ 
ತಂದೆತಾಯ್‌ ಪಯಿರಿಟ್ಟ ಪುಣ್ಯದ ಫಲಂಗಳೇ, 
ಸೋದರನ ಸೌಭಾಗ್ಯದಮೃತಕಳಶ೦ಗಳೇ, 
ಲಾವಣ್ಯಲಕ್ಷ್ಮಿಯರನಾಳ್ವ ಜಯಲಕ್ಷ್ಮಿಯರೆ, 
ರಾಜರೊಲ್ಮೆಯ ಚೆಲ್ಲಿನೊಡತಿಯರೆ, ಮಂಗಳಂ. 
ನಿಮಗಿರಲಿ ನಲಿದಾಡಿ ನಿತ್ಯಶುಭಮಂಗಳಂ; 
ದೇವರೀಯಲಿ ಮೆಚ್ಚಿ ನಿತ್ಯೋತ್ಸವ೦ಗಳಂ. 
ಮನೆ ಬೆಳಗಿ, ಸಿರಿ ಬೆಳಗಿ, ಮಕ್ಕಳ್ಳಸಿರಿ ಬೆಳಗಿ, 
ಭರತವರ್ಷದ ಮುಡಿಯ ಸಾಲಿನಲಿ ಮೇಲ್‌ ಬೆಳಗಿ, 
ಸವಿಯುತಿರಿ ನಾಡೆಲ್ಲ ಹರಸುವ ಸುಖಂಗಳಂ. 
ಮಂಗಳಂ: ಕನ್ನಡದ ದೊರೆತನಕೆ ಮಂಗಳಂ. 


೧೯೪೦ 


೧೯೪೧ 


ಶುಕ್ರಗೀತೆ 


(ಮೈಸೂರು ವಿಶ್ವವಿದ್ಯಾನಿಲಯದ ಬೆಳ್ಳಿಯ ಹಬ್ಬದ ಕವಿಸಮ್ಮೇಳನದಲ್ಲಿ ಓದಿದ್ದು) 
ಓಂ, ಸಹ ನಾವವತು; ಸಹ ನೌ ಭುನಕ್ತು: 
ಸಹ ವೀರ್ಯಂ ಕರವಾವಹೈ; 
ತೇಜಸ್ವಿನಾವಧೀತಮಸ್ತು; 
ಮಾ ವಿದ್ವಿಷಾವಹೈ. 
ಓಂ ಶಾಂತಿಃ ಶಾಂತಿಃ ಶಾಂತಿಃ 
೧ 
ಮೊತ್ತಮೊದಲ್‌, ಬೆಳಕಾಗಲೆಂದಾಗ, ಬೆಳಕಾಯ್ರು: ಬೆಳಕು ಚೆಲುವಾಯ್ಯು 
ಕಿಡಿ ಸಿಡಿದು ಮಿನುಗಿದುವು ಜ್ಯೋತಿಗಳ್‌; ಮೂಡಿದರು ಸೂರ್ಯ ಚಂದಿರರು 
ಲೋಕಚಕ್ಷುಗಳೆನಿಸಿ, ಸತ್ಯ ಧರ್ನಗಳಂತೆ, ಕ್ಷಮೆ ದಯೆಗಳಂತೆ. 
ಹಸುರ ಸೊಬಗಂ ತೊಟ್ಟು, ಹಾಡುತ್ತ, ಬಾನ್‌ಬಯಲೊಳಾಟವಾಡುತ್ತ. 
ಸೌಂದರ್ಯದಿಂ ತೀವಿ, ಭೂದೇವಿ ಬೆಳಗಿದಳು. ಜೀವ ಪರಮಾತ್ಮರಿಂ ತೊಳಗಿ. 
ಆ ದಿವ್ಯದರ್ಶನಂ ಕಣ್ತುಂಬೆ ನೋಡಿದರ್‌; 
ದಿವಿಜರುಂ, ಯಖಷಿಗಳುಂ; ನಲಿದು ಕುಣಿದಾಡಿದರ್‌; 
ಪಾಟಮಂ೦ ಪಾಡಿದರ್‌- 
ಓಂ, ತತ್ಸವಿತುರ್‌ ವರೇಣಿಯಂ 
ಭರ್ಗೋದೇವಸ್ಯ ಧೀಮಹಿ, 
ಧಿಯೋ ಯೋ ನಃ ಪ್ರಚೋದಯಾತ್‌. 
ಮತ್ತಮವರಿಂತೆಂದು ಬೇಡಿದರ್‌- 
ಹರಣ್ಮಯೇನ ಪಾತ್ರೇಣ 
ಸತ್ಯಸ್ಯಾಪಿಹಿತಂ ಮುಖಂ; 
ತತ್‌ ತ್ವಂ ಪೂಷನ್‌ ಅಪಾವೃಣು 
ಸತ್ಯಧರ್ಮಾಯ ದೃಷ್ಟಯೇ. 
ಇನ್ನುಮೊಂದಂ ಬಯಸಿ ಪೂಟಮಂ ಪೂಡಿದರ್‌- 
ಅಸತೋ ಮಾ ಸದ್ಗಮಯ, 
ತಮಸೋ ಮಾ ಜ್ಯೋತಿರ್‌ಗಮಯ, 
ಮೃತ್ಯೋರ್‌ ಮಾ ಅಮೃತಂ ಗಮಯ. 
ಇಂದಿಂಗಮೆಮಗದುವೆ ದರ್ಶನಂ, ಬಯಸಿದುದೆ ಆ ಅಮೃತಪುತ್ರರ್‌. 
ಬ್ರಹ್ಮಮೀ ವಿಶ್ವಂ; ಬ್ರಹ್ಮಮು೦ ಪೂರ್ದಮೆನೆ ಏನ್‌ಚೆಲುವೊ ನಮ್ಮ ಬಾಳ್‌ಚೆಲುವು, 
ಏನ್‌ ನಲಿವೊ ನಮ್ಮ ನಲಿವಾತ್ಮನಾನ೦ದಂ! 


3) 

ಆನಂದವರಿಯದರ್‌, 

ಆತ್ಮವನೆ ಒಲ್ಲದರ್‌, 
ಬಾನ ಗಡಿಯಲಿ ಗಿಡಿದ ಕತ್ತಲೆಯ ಗುಹೆಯೊಳಡಗಿರ್ದರಾ ಅಸುರರ್‌ 
ಕೇಳ್ದರಾ ಪಾಟಮಂ ಪಲ್ಮೊರೆದು, ಕಣ್ಣಿರಿಯೆ ಕಂಡರಾ ಬಿಡುಗಣ್ಣ ಬೆಳಕನ್‌, 

ಪೊಳೆದು ಪೊಳೆಯಿಸುತಿರ್ಪ ಬಿಳಿಯ ಬಾನ್‌ಬೆಳಕನ್‌. 
ಮೆಲ್ಲಮೆಲ್ಲನೆ ನುಸುಳಿ ದೇವರಾವರಣದಲಿ, ಆಳ ತೋಟದಲಿ, 
ತೆಕ್ಕೆತೆಕ್ಕೆಯೊಳೆದ್ದು ಹೊರಬಿದ್ದು, ಕಾರಿರುಳ ಮೊತ್ತಂಗಳಾಗಿ, 


ಪೊಗೆಯಾಗಿ, ನೊಣೆವ ಪಡಿನೆಳಲಾಗಿ, ನಂಜಾಗಿ, ಕಣ್ಣಮಂಜಾಗಿ, 

ಮುತ್ತಿ ಮರುಳ್ಗೊಳಿಸಿದರ್‌ ಸಂಶಯಗಳನೊತ್ತಿ, ಪಾಪಮಂ ಬಿತ್ತಿ. 
ಅಲ್ಲದುದನಹುದೆಂದು, ಅಹುದನಲ್ಲೆಂದು, 
ಇಲ್ಲದುದನಿಹುದೆಂದು, ಇಹುದನಿಲ್ಲೆಂದು, 
ನಲ್ಲದಂ ಪೊಲೆಯೆಂದು, ಹೊಲೆ ನಲ್ಲದೆಂದು, 

ತಿರಿಸಿದರ್‌ ಮಾಯಾವಿಗಳ್‌ ಬಾಳ್ವ ಮಕ್ಕಳಂ ಸಾವ ಸಂಸಾರ ಸುತ್ತಿ. 
ಪಲ ಪೆಸರ್‌, ಪುರುಳೊಂದು, 
ಪಲ ತೆರನ್‌, ನೆರನೊಂದು,- 

ಅಹಿ, ವೃತ್ರ, ಮಾರ, ಕಲಿ, ಅಹ್ರಿಮನ್‌, ಸೈತಾನ್‌! 


೩ 
ಅಂದು ಮೊದಲಾದುದೇ ದೇವಾಸುರಂ! 
ಎಂದು ಕೊನೆಗಾಣ್ಚುದೋ ದೇವಾಸುರಂ! 
ಮಾನವನ ಹೃದಯದಾಳದ ಕಡಲನೊಂದು ಕಡೆ ನಿರ್ಜರರ್‌ ದೇವರ್‌, 
ಒಂದು ಕಡೆ ಕಾಮಚರರಸುರರ್‌, 
ಛಲದೆ ಬಿಡದಿರ್ವರು೦ ಬಗಿಬಗಿದು ಮಥಿಸುವರ್‌, ಪೊಸೆವರ್‌, 
ಅತ್ತಲಿತ್ತಲ್‌ ಪೊರಳೆ ಅಲೆ ಕಲಕಿ ನೊರೆ ತೂರಿ ಕಾಲಂ. 
ಶಮೆ ದಮೆಗಳಿಂ, ಯಜ್ಞಬುದ್ಧಿಯಿಂ, ಶುದ್ಧಿಯಿಂ, 
ಧಾತುಪ್ರಸಾದದಿಂ, ಪ್ರೇಮದಿ೦ದಾಳ್ವಾತನರುಳಿಂ, 
ಇರುಳ್‌ ತೆಗೆದು ಹೊಳಪಾಗಿ, ತಿಳಿವಾಗಿ ಕಣ್ಣೆರೆಯ ಕಣ್ಣೆಟ್ಟ ಕಣ್ಣು, 
ವಿಷದಿನಮೃತವ ಕಡೆದು, ರೌದ್ರರೂಪಂಗಳಿ೦ ರಮ್ಯತೆಯ ಪಡೆದು, 
ವಕ್ರವ೦ ಯಜುಗೊಳಿಸಿ, ಒಲ್ಲದುದನೊಲ್ಮೆಯಿಂದೊಲಿಸಿ. 
ಪಲ್ಮುರಿದ ಪಾವು ತೊಡವಪ್ಪಂತೆ ಕೈಗೆ ವರೆ ದೈತ್ಯರ್‌, 


ಪುಣ್ಯಪುರಮಂ ಕಟ್ಟಿ ಪುರುಷನೊಳಗ್ನಿಯಂ ಕಾವವರೆ ದೇವರ್‌ 


ಯುಗಯುಗದೆ ಧರ್ಮಾಮೃತಂಗರೆವ ಗುರುಗಳ್‌. 
ಏನೆಂದು ಪಾಡುವರ್‌, ಬೇಡುವರ್‌ ನಮಗಾಗಿ ಆ ಬ್ರಹ್ಮಪುತ್ರರ್‌? 
ನಮಗೇನ ತೋರುವರು, ಸಾರುವರು ಬೆಳಕಿನಾ ಮಕ್ಕಳ್‌? 


೪ 
ಯತಮೊಂದೆ ಗೆಲ್ಲುವುದು, ಅನೃತವಲ್ತು: 
ಅಮೃತಮೆನೆ ವಿದ್ಯೆಯೆ; ಅವಿದ್ಯೆಯಲ್ರು; 
ವಿಶ್ವಭಾರತಿ ಶರಣು, ಕಿರುತೀರ್ಥವಲ್ತು. 


ಸರ್ವಜೀವಂಗಳುಂ ಮುಕ್ತಿಯಂ ಕಾಣ್ಣೆ; 
ದೇವರೊಳ್‌ ಪಗೆವವರ ಕಾಳಗಂ ಮಾಣ್ಗೆ; 
ಸಾವುದೆಲ್ಲಾ ಸುತ್ತ, ಬಾನಾಳ್ಕೆ ಪೂಣ್ಣೆ. 


ಜ್ಞಾನಧರ್ಮಂಗಳಿಂ ತಣ್ಣನಿಳೆ ತಾಳ್ಗೆ; 
ಶ್ರೀ ಜಯನ ನಿಡುಬಾಳಿ ನಮ್ಮನೊಲಿದಾಳ್ಗೆ; 
ಕನ್ನಡಿಗರುಸಿರಾಗಿ ಕನ್ನಡ೦ ಬಾಳ್ಗೆ. 


೧೯೪೧ 


ಪಂಪನ ಒರತೆ 


(ಸಾವಿರ ವರ್ಷದ ಹಬ್ಬದಲ್ಲಿ) 
ಪದಿನೂಜು ನೆಟೆಯೆ ಪಿರಿದೊಸಗೆ ಮೆಜೆಯೆ, 
ಪುಲಿಗೆಜೆಯ ತಿರುಳ ಕನ್ನಡದ ಪುರುಳ 
ರಸರಸದ ಬಾವಿ ಮನೆಮನೆಗೆ ತೀವಿ 
ತನ್ನೆರಡು ಪಾಟ್ಟುಮೆಸೆಯೆ, ನೆಲನೊಸೆಯ, 
ತನ್ನ ಸೆಅಪೇ ಸೆಅಪು, 
ತನ್ನ ತೇಜಮೆ ತೇಜಮ್‌ 
ಎನೆ ಬೆಳಪ ಪಂಪನ್‌ 
ಎಮ್ಮ ತಾಯ್‌ನುಡಿಗೀಗೆ ಪೊಸಪೊಸತು ಪೆಂಪನ್‌! 


ಓ ಪಂಪ, ಗುರುಪಂಪ, ಏನ್‌ ನೋನ್ತ ನೋನ್ಬಿಯೋ, 
ಏನ್‌ ಪಾರ್ತ ಪಾರ್ಬೋ, 

ಕಡೆದಿಟ್ಟೆ ಕಬ್ಬದೊಳ್‌ ಸಂಸಾರಸಾರಮನ್‌, 

ಮಾನಮನ್‌, ದಾನಮನ್‌, ಧೀರ ಗಾ೦ಭೀರ್ಯಮನ್‌, 

ಧರ್ಮಮನ್‌, ಕರ್ಮಮನ್‌, ಶಿವಪದದ ಮರ್ಮಮನ್‌, 
ಸರ್ವಸ್ತಮನ್‌! 
ನಿನ್ನುಸಿರ್‌ ತುಂಬಿ, 
ನಂಬುವುದೆ ನಂಬಿ, 

ರನ್ನನುಂ ಚಾವುಂಡರಾಯನುಂ ಕಂಡರ್‌ 

ಬೆಳ್ಳೊಳದ ಕಗ್ಗಲ್ಲ ಕೋಡಿನೊಳ್‌ ದೇವರಾ ಬಿಂಬವನ್‌, 

ಕಂಡು ಕಡೆದಿಟ್ಟರ್‌ 

ಪಾವಾ ಪಾರ್ಲೊಂದನಿಳೆಗೆ ತಡೆದಿಟ್ಟರ್‌- 
ಕಲೆಯ ಸೌಂದರ್ಯಂ, ಜೀವದೌನ್ನತ್ಯಂ, 
ತಪದೊಂದು ಭಾಗ್ಯಂ, ಕ್ರಾಂತಿಯೊಳ್‌ ಶಾಂತಿ, 
ಪಸುಳೆವೋಲ್‌ ನಿಲ್ವಾಳ ನಿಲುವು! 
ಏನ್‌ ಚೆಲ್ವು ಚೆಲ್ಲು 


ಓ ಪಂಪ, ನೀನ್‌ ತುಂಬಿ ತೊರೆದೊಅತೆ ಪರಿವುದಿನ್ನುಂ. 
ಸಾವಿರಂ ಸಂದುಮದು ಪರಿವುದಿನ್ನುಂ 
ಅದನೆ ಬಸವಣ್ಣನ್‌, 
ಅದನೆ ಕುವರವ್ಯಾಸನ್‌ 

ಇನ್ನೊಮ್ಮೆ ಸಾರಿದರ್‌ ತಮ್ಮ ಕಣ್ಣಿನ ಕಂಡು 
ಪೊಸಪೊಸತು ಪರಿಯಿನ್‌, 

ಆಳ ಬಾಟನ್‌ ಕಡೆವ ಶಿವಕಲೆಯ ಕೃಪೆಯಿನ್‌: 
ಅದು ಶಿವಂ, ಸತ್ಯಮದು, ಸುಂದರಂ. 

ಗುರು ಪಂಪ, ಓ ತಂದೆ ಪಂಪಾ, 

ತೆಂಕನಾಡನ್‌ ಮಜೆಯಲಾಅದೆಲೆ ಜೀವಾ, 
ಮಜೆಯದಿರು, ಪರಸು, ಪರಸೆಮ್ಮನ್‌. 
ಪಟಿಯ ಕರ್ನಾಟಕಂ ಮತ್ತೊರ್ಕೆ ಕಟ್ಟುಗೆ! 


ಎಳೆಯ ಕರ್ನಾಟಕಂ ಪೊಸಪುಟ್ಟು ಪುಟ್ಟುಗೆ! 
ಪಿರಿಯತನಮನ್‌ ಮಜೆತ ಕಿಜುಮಕ್ಕಳನ್‌ ಪರಸು, 
ಪರಸು ನೀನೆಮ್ಮನ್‌. 


ಧರ್ಮಯುದ್ಧ 


(ಮಯಿ ಸಂನ್ಯಸ್ಯ ಯುದ್ಧಸ್ಟು 


ಮಂಗಳಂಗಳನಿಳೆಯ ಸರ್ವಜ 
ನಂಗಳಿಗೆ ನಲಿದೀವ ನಿತ್ಯನೆ, 
ಮಂಗಳಾತ್ಮನೆ, ಕೃಪೆಯೆ, ಮುಕ್ತರ ಬೀಡೆ, ಕಾಪಾಡು. 
ಕಂಗೆಡುವ ಮದದುಬ್ಬಿನಲಿ ರಣ 
ದಂಗಣದ ಕಾಳ್ಫಿಚ್ಚನೆಬ್ಬಿಸಿ 
ಭಂಗಪಡುವ ದುರಾಸೆಯಡಿಗಿಸಿ ನಡಸು ಮಕ್ಕಳನು. 


ಹಿ೦ದೆ ಅಸುರರು ಕೊಬ್ಬ. ಸುರನರ 
ರಂದಬಾಳನು ಮೆಟ್ಟಿ, ಹಿಂಸಾ 
ನಂದ ಯೋಗಿಗಳಾಗಿ ಭೂಮಿಗೆ ಭಾರವೆನಿಸಿರಲು, 
ತಂದೆ, ನೀ ಮಾಧವನುಮಾಧವ 
ನೆಂದು ಪರಿಪರಿ ಪೊಗಳೆ, ಕರಗಿದೆ, 
ನೊಂದೆ, ಬಿಡಿಸಿದೆ ಲೋಕಕಂಟಿಕರಿ೦ದ ಭಕ್ತರನು. 


ಯದ್ಭವೆಂಬ ಪಿಶಾಚ ಯಜ್ಞಕೆ 
ಬದ್ದರಹ ರಾಕ್ಷಸರ ಸಾಹಸ 
ಬುದ್ದಿ ಕೌಶಲವೇಕೆ? ಐಸಿರಿಯೇಕೆ9 ಬಿಸುಡು, ಸುಡು! 
ಯುದ್ಧವೇ ತಂದೊಡ್ಡೆ, ಯುದ್ಧವ 
ಯುದ್ಧದಿಂದಲೆ ಯಜ್ಞಮಾಡುವ 
ಸಿದ್ಧಿಯನು ನೀ, ದೇವ, ಬೆಸಸಿದೆ ಜಗವನುದ್ದರಿಸೆ. 


ಬೇಡುವೆವು. ಬಾ, ಸುಜನಪಾಲಕ. 
ಹೂಡು ಧರ್ಮವ, ಧರ್ಮರಕ್ಷಕ, 
ನಾಡ ಕಾವಲ ದಳಕೆ ಕೂಡಲಿ ನಾಡ ಬಲವೆಲ್ಲಾ, 
ಓಡಿಹೋಗಲಿ ಭಯದ ನುಡಿಗಳು, 
ಮೂಡಿ ತೂಗಲಿ ನಗುತ ಬೆಳೆಗಳು, 
ನೀಡು ದಯವನು ದಣಿಗೆ, ನೆಮ್ಮದಿಬದುಕ ಬಡವನಿಗೆ. 


ಕೆಣಕಿದರೆ ಬಿಡದೆತ್ತಿಕೊಂಡೆವು- 
ಮಣಿವೆವೇ ನಾವಿನ್ನು? ಕಾಳಗ 
ದಣಿಗೆ ಮುಡಿಪಾಗಿಟ್ಟು ತನುಮನಧನವ ತೇಯುವೆವು! 
ಯಣವಿದಲ್ಲವೆ ಭರತಮಾತೆಯಗ? 
ಯಣವಿದಲ್ಲವೆ ದೇವಪಿತೃಯಷಿ 


೧೯೪೧ 


ಗಣದ? ಮಾಡಿದಾ ಸತ್ಯಧರ್ಮ ಸ್ಪತಂತ್ರಸಾಧಕರ? 


ಗೆದ್ದುಬಿಟ್ಟೆವು! ಹುಬ್ಬ ಹಾರಿಸಿ- 
ಮದ್ದು ಗುಂಡನು ಸುರಿಸಿ, ಹೊಸ ಹುಸಿ 
ಸುದ್ದಿಗಳ ತೂರಾಡಿ. ನಂಬಿಸಿ, ಕೆಂಡಮಳೆಗರೆದು, 
ಬಿದ್ದು ಹೆಣ್ಣಳ ಮೇಲೆ ಹಸುಳೆಯ 
ಗುದ್ದಿ, ದಾಸ್ಯವ ಹೊರಿಸಿ-ನಲಿವಿರ 
ಗೆದ್ದುಬಿಟ್ಟೆವು! ಎನುತ?-ಗೆಲುವಿರ ನೀವು ದೇವರನು! 


ಗೆಲವು ನಮ್ಮದು, ಮಾಯಕಾರರೆ! 
ಗೆಲವು ನಮ್ಮದು, ದೋಹಿಗಳೆ! ಕಡೆ 
ಗೆಲವು ನಮ್ಮದು, ನಮ್ಮ ದಿವ್ಯಜ್ಯೋತಿ ನಮಗಿಹನು; 
ಗೆಲವು ಶ್ರೀ ಜಯಚಾಮರಾಜಗೆ! 
ಗೆಲವು ಬಿಡುತೆಗೆ, ಸಾಧುಜನತೆಗೆ, 
ಗೆಲವು ಶಾಂತಿಯ ಸರ್ವಸಮತೆಯ ಸುಖದ ಜೀವನಕೆ! 


ಮಂಗಳಂಗಳನಿಳೆಯ ಸರ್ವಜ 
ನಂಗಳಿಗೆ ನಲಿದೀವ ನಿತ್ಯನೆ, 
ಮಂಗಳಾತ್ಮನೆ, ಒಲವೆ, ಮುಕ್ತರ ನಲಿವೆ, ಕಾಪಾಡು. 
ಕಂಗೆಡುವ ಮದದುಬ್ಬಿನಲಿ ರಣ 
ದಂಗಣದ ಕಾಳ್ಫಿಚ್ಚನೆಬ್ಬಿಸಿ 
ಭಂಗಪಡುವ ದುರಾಸೆಯನು ಮುರಿ, ಗೆಲಿಸು ಶಾಂತಿಯನು. 
ಓಂ ಶಾಂತಿಶ್ಯಾಂತಿಶ್ಯಾಂತಿಃ ೧೯೪೩ 


